WPP -47 


ಕರ್ನಾಟಕ ರಾಜ್ಯಪತ್ರ 


2 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಜೂನ್ ೧೪, ೨೦೧೨ ( ಜೈಷ್ಠ ೨೪ , ಶಕ ವರ್ಷ ೧೯೩೪) ಸಂಚಿಕೆ ೨೪ 


ಸಂಪುಟ ೧೪೭ 


ಭಾಗ - ೨ | 
ನೇಮಕಗಳು, ಸ್ಥಳ ನೇಮಕಗಳು , ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 74 SFP 2012 , Bangalore, dated : 18 -5 - 2012 . 


Dr. V . Karikalan , IFS (KN -2009 ) Assistant Conservator of Forests presently on the “ On Job Training” in Mysore Circle , 
Mysore is posted with immediate effect and until further orders as Assistant Conservator of Forests , Hediyala Sub - Division , 
Bandipura Tiger Reserve , Hediyala in the existing vacant post. 


By Order and in the name ofthe Governor ofKarnataka , 

N . SRINIVASA MURTHY 
Under Secretary to Government, 

DP & AR (Services - IV ) 


P . R . 786 


PERSONNEL AND ADMINISTRATIVE REFORMS SECRETARIAT 


NOTIFICATION 


No. DPAR 09 SFP 2012 , Bangalore , dated : 18 -5 - 2012 . 


The following Officers of 1999 Batch borne on the IPS cadre of Karnataka are promoted to officiate in the Selection 
Grade of IFS viz , in the scale of pay of Rs. 37400 -67000 + GP Rs. 8700/- with effect from 1-1-2012 and continued in the 


post presently held by them . 


1 . | 


Venkatesan S ., IFS (KN - 99), Deputy Conservator of Forests, Chickmagalur Territorial Division , Chickmagalur . 


Upendra Pratap Singh, IFS (KN -99), Deputy Conservator of Forests , Shimoga Territorial Division , Shimoga 


Manoj R , IFS (KN - 99), Deputy Conservator of Forests & SpecialOfficer (Elections ), O /o the Chief Electrol Officer , 
Karnataka, Bangalore560001 . 


Lingaraja S .S . IFS (KN - 99 ), Deputy Conservator of Forests , Bhadravathi Division , Bhadravathi. 


( ೫೧೩ ) 


೫೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೪, ೨೦೧೨ 

ಭಾಗ- ೨ 
This order issues with the concurrence of Government of India, Ministry of Environment and Forests , New Delhi under 
rule 3( 2) (ii) of IFS (Pay) Rules, 2007 communicated vide letters No . 16017/ 01/ 2012-IFS -11 , dated : 29/2 / 2012. 


By Order and in the name of the Governor of Karnataka , 

N . SRINIVASAMURTHY 
Under Secretary to Government, 

DP & AR (Services- IV ). 


P . R . 787 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 79 SFP 2012 , Bangalore, Dated : 22-5 -2012. 


Shri. K .B . Manjunath , SFS, Deputy Conservator of Forests , Forest Mobile Squad , Bangalore is transferred and posted 
with immediate effect and until further orders as Deputy Conservator of Forests (Territorial), Bangalore Rural Division , Bangalore 
vice Sri. P .P . Chandrashekar, SFS transferred . 


The IFS cadre post Deputy Conservator of Forests (Territorial ), Bangalore Rural Division is kept in abeyance vide 
G. 0 . No. DPAR/ 31 /SFP /2010, dated : 28-4 -2011 . 


By Order and in the name of the Governor of Karnataka , 

ASHOK P . ATRE 
Under Secretary to Government, 

DP & AR (Services - V ) 


P . R . 788 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 298 SAS 2012, Bangalore , dated : 23rd May 2012 


Sri B . S . Ramaprasad , IAS (KN - 93), Commissioner, Health & Family Welfare Services, Bangalore is transferred with 
immediate effect and posted until further orders as Secretary to Governor of Karnataka, Bangalore vice Sri G .V. Krishna Rau,IAS , in 
the revived cadre post. 

By Order and in the name of the Governor of Karnataka, 

U .H . NARAYANASWAMY 

Under Secretary to Government, 
P . R . 789 

DP & AR (Services-1) 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 27 ಆರ್‌ಎಂಇ 2012 , ಬೆಂಗಳೂರು, ದಿನಾಂಕ : 15 -5 - 2012 


ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ : ಜಿಒಬಿ (1)4(1)/2012 , ದಿನಾಂಕ: 21- 4 -2012 ರಲ್ಲಿ ಶ್ರೀ ಬಿ.ಎಸ್. ಸಪ್ಪಣ್ಣವರ್ , 
1ನೇ ಅಡಿಷನಲ್ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಗುಲ್ಬರ್ಗಾ ಇವರನ್ನು ಕರ್ನಾಟಕ ಮೇಲ್ಮನವಿ ನ್ಯಾಯಾಧೀಕರಣ , ಬೆಂಗಳೂರು ಇಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಜೆ.ಎಸ್.ಸೋಮಶೇಖರ ರವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 

ಶ್ರೀ ಬಿ .ಎಸ್. ಸಪ್ಪಣ್ಣನವರ್, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಇವರನ್ನು ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಕರ್ನಾಟಕ ಮೇಲ್ಮನವಿ ನ್ಯಾಯಾಧೀಕರಣ , ಬೆಂಗಳೂರು ಇಲ್ಲಿನ ಶ್ರೀ ಜೆ.ಎಸ್. ಸೋಮಶೇಖರ ಇವರ ವರ್ಗಾವಣೆಯಿಂದ ತೆರವಾದ 
ಸ್ಥಳಕ್ಕೆ ಮರು ನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರಾಮಚಂದ್ರಯ್ಯ 
ರಾಜ್ಯಪ್ರತಿನಿಧಿ ಹಾಗೂ ಪದನಿಮಿತ್ತ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 790 

ಕಂದಾಯ ಇಲಾಖೆ ( ಕೆ. ಎ . ಟಿ ಮತ್ತು ಬಾ . ನಿ ) 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೪, ೨೦೧೨ 


೫೧೫ 


ಸಾರಿಗೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಾರಿ 109 ಸಾಇಸೇ 2012, ಬೆಂಗಳೂರು, ದಿನಾಂಕ : 21 - 5 - 2012 


ಸಾರಿಗೆ ಇಲಾಖೆಯ ಈ ಕೆಳಕಂಡ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳನ್ನು ಆಡಳಿತಾತ್ಮಕ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರುಗಳ ಮುಂದೆ ಸೂಚಿಸಿದ ಸ್ಥಳಗಳಿಗೆ ವರ್ಗಾಯಿಸಿ ನೇಮಿಸಿದೆ. 


ಕ್ರಮ 


ಅಧಿಕಾರಿಯ ಹೆಸರು ಮತ್ತು ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 


ವರ್ಗಾಯಿಸಿನಿಯುಕ್ತಿಗೊಳಿಸಲಾದ ಸ್ಥಳ 


ಸಂಖ್ಯೆ 


ಶ್ರೀ ಕೆ. ಟಿ. ಹಾಲಸ್ವಾಮಿ , ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ ಸಾರಿಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ ಸಾರಿಗೆ ಕಛೇರಿ, 
ಕಛೇರಿ ಯಶವಂತಪುರ, ಬೆಂಗಳೂರು (ಉತ್ತರ) 

ಕೋರಮಂಗಲ , ಬೆಂಗಳೂರು (ಕೇಂದ್ರ) 


| ಶ್ರೀಮತಿ ಶೋಭಾ ಎಂ . ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ ಸಾರಿಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ ಸಾರಿಗೆ ಕಛೇರಿ 
ಕಛೇರಿ ಕೋರಮಂಗಲ, ಬೆಂಗಳೂರು (ಕೇಂದ್ರ) 

ಎಲೆಕ್ಟ್ರಾನಿಕ್ ಸಿಟಿ, ಬೆಂಗಳೂರು 
ಶ್ರೀ ಜೆ. ಜ್ಞಾನೇಂದ್ರಕುಮಾರ್, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ ಸಾರಿಗೆ ಕಛೇರಿ, 
ಸಾರಿಗೆ ಕಛೇರಿ, ಇಂದಿರಾನಗರ, ಬೆಂಗಳೂರು (ಪೂರ್ವ) 

ಜಯನಗರ, ಬೆಂಗಳೂರು ( ದಕ್ಷಿಣ) 
ಶ್ರೀಮತಿ ಓಂಕಾರೇಶ್ವರಿ , ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ ಸಾರಿಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ ಸಾರಿಗೆ ಕಛೇರಿ, 
ಕಛೇರಿ ಎಲೆಕ್ಟ್ರಾನಿಕ್ ಸಿಟಿ, ಬೆಂಗಳೂರು 

ಯಶವಂತಪುರ, ಬೆಂಗಳೂರು (ಉತ್ತರ) 


ಶ್ರೀ ಎನ್.ಎಸ್. ಬಸವರಾಜ್ , ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ | ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ ಸಾರಿಗೆ ಕಛೇರಿ, 
ಸಾರಿಗೆ ಕಛೇರಿ, ಬೀದರ್ 

ಇಂದಿರಾನಗರ , ಬೆಂಗಳೂರು ( ಪೂರ್ವ) . 


6. 


ಶ್ರೀ ಬಿ. ಪಿ . ಉಮಾಶಂಕರ್, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ 
ಸಾರಿಗೆ ಕಛೇರಿ, ಜಯನಗರ , ಬೆಂಗಳೂರು ( ದಕ್ಷಿಣ) 


ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ ಸಾರಿಗೆ ಕಛೇರಿ, 
ರಾಜಾಜಿನಗರ, ಬೆಂಗಳೂರು ( ಪಶ್ಚಿಮ) 


| ಶ್ರೀ ಬಿ .ಆರ್. ವಿಜಯಕುಮಾರ್ , ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ ಸಾರಿಗೆ ಕಛೇರಿ, 
ಸಾರಿಗೆ ಕಛೇರಿ, ರಾಜಾಜಿನಗರ, ಬೆಂಗಳೂರು ( ಪಶ್ಚಿಮ ) - 

ಚಾಮರಾಜನಗರ 


ಶ್ರೀ ಲಿಂಗರಾಜು ಎಲ್, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ ಸಾರಿಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ ಸಾರಿಗೆ ಕಛೇರಿ, 
ಕಛೇರಿ, ಚಾಮರಾಜನಗರ 

ಕೆ.ಆರ್. ಪುರಂ, ಬೆಂಗಳೂರು 


9. 


ಶ್ರೀ ಕೆ. ಅಶೋಕ್, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ ಸಾರಿಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ ಸಾರಿಗೆ ಕಛೇರಿ, 
ಕಛೇರಿ, ಕೆ.ಆರ್. ಮರಂ, ಬೆಂಗಳೂರು 

ಚಿಕ್ಕಬಳ್ಳಾಪುರ 
ಶ್ರೀ ಅಫಜಲ್ ಅಹಮದ್ ಖಾನ್, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ ಸಾರಿಗೆ ಕಛೇರಿ, 
ಸಾರಿಗೆ ಕಛೇರಿ, ಚಿಕ್ಕಬಳ್ಳಾಪುರ 

ತುಮಕೂರು 


11. 


ಶ್ರೀಮತಿ ಗಾಯಿತ್ರಿದೇವಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ ಸಾರಿಗೆ 
ಕಛೇರಿ, ಮಂಡ್ಯ 


ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ ಸಾರಿಗೆ ಕಛೇರಿ, 
ಜ್ಞಾನಭಾರತಿ, ರಾಜರಾಜೇಶ್ವರಿ ನಗರ, ಬೆಂಗಳೂರು 


12. 


ಶ್ರೀ ಸಿದ್ದಪ್ಪ ಕಲ್ಲೇರ್, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ ಸಾರಿಗೆ | ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ ಸಾರಿಗೆ ಕಛೇರಿ, 
ಕಛೇರಿ, ಮೈಸೂರು ಪಶ್ಚಿಮ , ಮೈಸೂರು 

ಆಟೋರಿಕ್ಷಾ ರಹದಾರಿ ಮತ್ತು ರಾಜ್ಯ ಸಾರಿಗೆ ನಿಗಮ , 
ಬೆಂಗಳೂರು 


ಶ್ರೀ ನಂಜರಾಜೇ ಅರಸ್ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ ಸಾರಿಗೆ 
ಕಛೇರಿ, ದಾವಣಗೆರೆ 


ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ ಸಾರಿಗೆ ಕಛೇರಿ, 
ಪುತ್ತೂರು. 


೫೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೪, ೨೦೧೨ 

ಭಾಗ - ೨ 
ಅಧಿಕಾರಿಯ ಹೆಸರು ಮತ್ತು ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ವರ್ಗಾಯಿಸಿ ನಿಯುಕ್ತಿಗೊಳಿಸಲಾದ ಸ್ಥಳ 


ಕ್ರಮ 
ಸಂಖ್ಯೆ 


14 . 


ಶ್ರೀ ಹೆಚ್ . ರಘುನಾಥ್ , ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ ಸಾರಿಗೆ | ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ ಸಾರಿಗೆ ಕಛೇರಿ, 
ಕಛೇರಿ, ತುಮಕೂರು 

ಮಂಡ್ಯ 


15. 


ಶ್ರೀ ಶಿವರಾಜ ಬಿ. ಪಾಟೀಲ್, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಾದೇಶಿಕ ಸಾರಿಗೆ ಕಛೇರಿ, 
ಸಾರಿಗೆ ಕಛೇರಿ, ಜ್ಞಾನಭಾರತಿ, ರಾಜರಾಜೇಶ್ವರಿ ನಗರ , ಬೆಂಗಳೂರು ಬೀದರ್‌ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರಾಮಚಂದ್ರ 
ಸರ್ಕಾರದ ಉಪ ಕಾರ್ಯದರ್ಶಿ ( ಪ್ರಭಾರ) 

ಸಾರಿಗೆ ಇಲಾಖೆ. 


ಪಿ . ಆರ್ . 791 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 223 ಪೊಸಿಪ 2012, ಬೆಂಗಳೂರು, ದಿನಾಂಕ : 22 - 5 - 2012 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಇ 524 ಪೊಸಿಪ 2010 , ದಿನಾಂಕ : 5 - 7 - 2011ರ ಆದೇಶದಲ್ಲಿ ಶ್ರೀ ಜಿ. ಜೆ. ನಾಯಕ, ಎಸ್. ಪಿ . 
( ಸಶಸ್ತ ) ರವರನ್ನು ವಿಧಾನ ಸಭಾ ಸಚಿವಾಲಯದಲ್ಲಿ ದಂಡನಾಯಕರಾಗಿ ನಿಯೋಜನೆ ಮೇಲೆ ನೇಮಿಸಲಾಗಿದ್ದು, ಈ ನಿಯೋಜನೆ ಅವಧಿ 
ದಿನಾಂಕ: 10 - 5 - 2012 ಕ್ಕೆ ಒಂದು ವರ್ಷ ಮುಕ್ತಾಯವಾಗಲಿದ್ದು ದಿನಾಂಕ : 11 - 5 - 2012 ರಿಂದ ಒಂದು ವರ್ಷದ ಅವಧಿಗೆ ನಿಯೋಜನೆ ಅವಧಿಯನ್ನು 
ಮುಂದುವರೆಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಹೆಚ್.ಕೆ. ನಿಂಗಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು). 


ಪಿ . ಆರ್ . 792 


ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಅಪಜೀ 43 ಎಫ್ ಪಿಸಿ 2012 , ಬೆಂಗಳೂರು, ದಿನಾಂಕ : 16 -5 -2012 | 
ಸರ್ಕಾರವು ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 09 ಎಸ್‌ಎಫ್ ಪಿ 2012 , ದಿನಾಂಕ : 30 -4 - 2012 ರಲ್ಲಿ ಶ್ರೀ ಬಿ.ಕೆ. ಸಿಂಗ್, ಭಾ . ಅ. ಸೇ ., 
ಇವರನ್ನು ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ಇಲ್ಲಿಗೆ ವರ್ಗಾಯಿಸಿ ನೇಮಿಸಿದೆ. ಅದೇ ರೀತಿ 
ಸದರಿ ಅಧಿಸೂಚನೆಯಲ್ಲಿ ಶ್ರೀ ಸಿ.ಎಸ್ . ವೇದಾಂತ್, ಭಾಅಸೇ , ಇವರನ್ನು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ, ಬೆಂಗಳೂರು ಇದರ 
ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ. 


2. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತದ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್‌ 23 (1) ರಲ್ಲಿ 
ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಬಿ.ಕೆ. ಸಿಂಗ್ , ಭಾಅಸೇ ., ಇವರನ್ನು ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ಇದರ 
ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಹಾಗೂ ಶ್ರೀ ಸಿ.ಎಸ್. ವೇದಾಂತ್, ಭಾ . ಅ. ಸೇ ., ವ್ಯವಸ್ಥಾಪಕ 
ನಿರ್ದೇಶಕರು, ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ, ಬೆಂಗಳೂರು ಇವರನ್ನು ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ, 
ಬೆಂಗಳೂರು ಇದರ ಆಡಳಿತ ಮಂಡಳಿಯ ನಿರ್ದೇಶಕರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ 
ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಉಮಾದೇವಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 793 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೪, ೨೦೧೨ 


೫೧೭ 


ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಅಪಜೀ 42 ಎಫ್ ಪಿಸಿ 2012 , ಬೆಂಗಳೂರು, ದಿನಾಂಕ : 16 -5 -2012 
ಸರ್ಕಾರವು ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 09 ಎಸ್ ಎಫ್ ಪಿ 2012, ದಿನಾಂಕ : 30 -4 - 2012 ರಲ್ಲಿ ಡಾ|| ಮೋಹನ್‌ದಾಸ್‌ , ಟಿ . ವಿ . 
ಭಾ .ಅ.ಸೇ ., ಇವರನ್ನು ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ಇಲ್ಲಿಗೆ ವರ್ಗಾಯಿಸಿ ನೇಮಿಸಿದೆ. 
ಅದೇ ರೀತಿ ಸದರಿ ಅಧಿಸೂಚನೆಯಲ್ಲಿ ಶ್ರೀ ಬಿ.ಕೆ. ಸಿಂಗ್, ಭಾಅಸೇ , ಇವರನ್ನು ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ಇದರ 
ಆಡಳಿತ ಮಂಡಳಿಗೆ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ನೇಮಿಸಿದೆ. 

2 . ಈ ಹಿನ್ನೆಲೆಯಲ್ಲಿ ಡಾ|| ಮೋಹನ್‌ದಾಸ್‌ ಟಿ. ವಿ., ಭಾ .ಅ. ಸೇ ., ಇವರನ್ನು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತ, ಮಂಗಳೂರು 
ಇದರ ನಿರ್ದೇಶಕರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾಗಿ ಹಾಗೂ ಶ್ರೀ ಬಿ.ಕೆ. ಸಿಂಗ್ , ಭಾ. ಅ.ಸೇ ., ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ಇವರನ್ನು 
ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತ, ಮಂಗಳೂರು ಇದರ ಆಡಳಿತ ಮಂಡಳಿಗೆ ನಿರ್ದೇಶಕರನ್ನಾಗಿ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ 
ನಿಯಮಿತದ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ಸ್ 23 (1) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಉಮಾದೇವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಅಪಜೀ 41 ಎಫ್ ಪಿಸಿ 2012, ಬೆಂಗಳೂರು, ದಿನಾಂಕ : 16 -5 - 2012 
ಸರ್ಕಾರವು ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 09 ಎಸ್ಎಫ್ ಪಿ 2012 , ದಿನಾಂಕ : 30 - 4 - 2012 ರಲ್ಲಿ ಶ್ರೀ ಸಿ.ಎಸ್. ವೇದಾಂತ್ , 
ಭಾ .ಅ.ಸೇ ., ಇವರನ್ನು ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ಬೆಂಗಳೂರು ಇಲ್ಲಿಗೆ ವರ್ಗಾಯಿಸಿ ನೇಮಿಸಿದೆ. ಅದೇ 
ರೀತಿ ಸದರಿ ಅಧಿಸೂಚನೆಯಲ್ಲಿ ಶ್ರೀ ಬಿ .ಕೆ. ಸಿಂಗ್, ಭಾಅ. ಸೇ , ಇವರನ್ನು ಕರ್ನಾಟಕ ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮ , ಬೆಂಗಳೂರು ಇದರ ವ್ಯವಸ್ಥಾಪಕ 
ನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ. 


ಪಿ . ಆರ್ , 794 


- 2 , ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತದ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ಸ್ 
23 (1) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಸಿ.ಎಸ್. ವೇದಾಂತ್, ಭಾ . ಅ. ಸೇ ., ಇವರನ್ನು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ, 
ಬೆಂಗಳೂರು ಇದರ ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಹಾಗೂ ಶ್ರೀ ಬಿ.ಕೆ. ಸಿಂಗ್, ಭಾ.ಅ.ಸೇ ., ವ್ಯವಸ್ಥಾಪಕ 
ನಿರ್ದೇಶಕರು, ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ , ಬೆಂಗಳೂರು ಇವರನ್ನು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ, ಬೆಂಗಳೂರು 
ಇದರ ಆಡಳಿತ ಮಂಡಳಿಯ ನಿರ್ದೇಶಕರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಉಮಾದೇವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಪಿ . ಆರ್ 795 


ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಅಪಜೀ 112 ಅಅಸೇ 2012 , ಬೆಂಗಳೂರು, ದಿನಾಂಕ : 19 -5 -2012 
ಶ್ರೀ ಎಂ . ಎಂ . ಬಣಗಾರ, ವಲಯ ಅರಣ್ಯ ಅಧಿಕಾರಿ ಇವರು ನೇಮಕಾತಿ ನಿರೀಕ್ಷಣೆಯಲ್ಲಿ ಕಳೆದ ದಿನಾಂಕ : 1- 11 - 2010 ರಿಂದ 
22 -2 -2011 ರವರೆಗಿನ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 8 (15)( ಎಫ್) ರನ್ವಯ ಕಡ್ಡಾಯ ನೇಮಕಾತಿ 


೫೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೪ , ೨೦೧೨ 

ಭಾಗ- ೨ 
ನಿರೀಕ್ಷಣಾ ಅವಧಿಯೆಂದು ಮತ್ತು ದಿನಾಂಕ : 23 - 2 - 2011 ರಿಂದ 28 - 2 - 2011 ರವರೆಗೆನ ಅವಧಿಯನ್ನು ಸೇರುವಿಕೆ ಕಾಲಯೆಂದು ಪರಿಗಣಿಸಿ 
ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಬಾಲಕೃಷ್ಣಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು), 
ಪಿ . ಆರ್ . 796 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಅಪಜೀ 144 ಅಪಸೇ 2012 , ಬೆಂಗಳೂರು, ದಿನಾಂಕ : 18 - 5 - 2012 


ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀ ಡಿ. ಕೃಷ್ಣಕುಮಾರ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಇವರನ್ನು ಕರ್ನಾಟಕ ಅಮೃತ ಭೂಮಿ 
ಸಾವಯುವ ಕೃಷಿ ಯೋಜನಾ ಅನುಷ್ಠಾನ ಘಟಕದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹುದ್ದೆಗೆ ನಿಯೋಜನೆ ಮೇಲೆ ನೇಮಿಸುವ ಸಲುವಾಗಿ ಇವರ 
ಸೇವೆಯನ್ನು ಕೃಷಿ ಇಲಾಖೆಯ ವಶಕ್ಕೆ ನೀಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎಸ್ . ಬಾಲಕೃಷ್ಣಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು), 
ಪಿ . ಆರ್ . 797 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಣ 33 ಕಾಬಾಸೇ 2012, ಬೆಂಗಳೂರು, ದಿನಾಂಕ : 23 - 3 - 2012 
ಕಾರ್ಖಾನೆಗಳು, ಬಾಯ್ದರುಗಳು , ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯ ಈ ಕೆಳಕಂಡ ಕಾರ್ಖಾನೆಗಳ ಉಪ ನಿರ್ದೇಶಕರುಗಳನ್ನು 
ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಅವರ ಹೆಸರಿನ ಮುಂದೆ ಸೂಚಿಸಲಾದ ಸ್ಥಳಗಳಿಗೆ ವರ್ಗಾಯಸಿ ನೇಮಿಸಲಾಗಿದೆ. 
ಕ್ರಮ ಅಧಿಕಾರಗಳ ಹೆಸರು ಮತ್ತು ಪದನಾಮ 

ವರ್ಗಾಯಿಸಿದ ಸ್ಥಳ 


ಸಂಖ್ಯೆ 


ಶ್ರೀ ಟಿ.ಆರ್. ರಮೇಶ್, ಕಾರ್ಖಾನೆಗಳ ಉಪ ನಿರ್ದೇಶಕರು, | ಕಾರ್ಖಾನೆಗಳ ಉಪ ನಿರ್ದೇಶಕರು ವಿಭಾಗ - 3, ಬೆಂಗಳೂರು 
ವಿಭಾಗ -1, ಬೆಳಗಾವಿ 

ಇಲ್ಲಿ ಶ್ರೀ ಜಿ. ಪಿ. ರಾಜಗೋಪಾಲ್ ಇವರ ವರ್ಗಾವಣೆಯಿಂದ 

ತೆರವಾಗುವ ಸ್ಥಳ 
ಶ್ರೀ ಜಿ.ಪಿ . ರಾಜಗೋಪಾಲ್, ಕಾರ್ಖಾನೆಗಳ ಉಪ ನಿರ್ದೇಶಕರು, ಕಾರ್ಖಾನೆಗಳ ಉಪ ನಿರ್ದೇಶಕರು, ವಿಭಾಗ - 1, ಬೆಳಗಾವಿ 
ವಿಭಾಗ -2 , ಬೆಂಗಳೂರು 

ಇಲ್ಲಿ ಶ್ರೀ ಟಿ. ಆರ್. ರಮೇಶ್, ಇವರ ವರ್ಗಾವಣೆಯಿಂದ 
ತೆರವಾಗುವ ಸ್ಥಳ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ಶಿವರಾಮಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಾರ್ಮಿಕ ಇಲಾಖೆ (ಕಾರ್ಖಾನೆ ಮತ್ತು ಬಾಯ್ದರುಗಳು). 


ಪಿ . ಆರ್ . 798 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಕಾಣ 278 ಐಡಿಎಂ 2012 , ಬೆಂಗಳೂರು, ದಿನಾಂಕ : 11 - 5 - 2012 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ : ಜಿಒಬಿ (1)4 (1) 2012, ದಿನಾಂಕ : 23-4- 2012 ರಲ್ಲಿ ಕೆಳಕಂಡ 
ನ್ಯಾಯಾಧೀಶರನ್ನು ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಾನಕ್ಕೆ ವರ್ಗಾವಣೆ ಮಾಡಿ ಇವರ ಸೇವೆಯನ್ನು ಕಾರ್ಮಿಕ ಇಲಾಖೆಯ ವಶಕ್ಕೆ ನೀಡಿ 
ಆದೇಶಿಸಿರುವುದರಿಂದ ಈ ಕೆಳಕಂಡಂತೆ ಮರು ನೇಮಕಾತಿ ಮಾಡಿ ಆದೇಶಿಸಿದೆ. 


2007 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೪, ೨೦೧೨ 


305 


Name and Designation of the Officer 


Post to which proposed for appointment 


Sri. M .S . Balakrishna Prl. District & Sessions Judge , 
Belgaum . 
Sri. M .S . Bilki, Prl. District & Sessions Judge , Gulbarga 


Presiding Officer , Industrail Tribunal, Bangalore 
( Vacant Post) 
Presiding Officer , Labour Court, Hubli 
(Vice Sri K . Ninge Gowda -transferred ) 
Presiding Officer, II Addl. Labour Court, Bangalore. 
(Vice Smt. Khazi Jayabunnisa M transferred ). 


Sri. J. S . Chikkannavar, Judge , Family Court, Bijapur 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಗೋವಿಂದಸ್ವಾಮಿ 

100 Q700 -5 , 
ಕಾರ್ಮಿಕ ಇಲಾಖೆ ( ಕಾರಾವಿಯೋ ( ವೈ ) ಸೇವೆಗಳು). 


3 .8909 . 799 


HIGH COURT OF KARNATAKA 

NOTIFICATION 
No. HCE 112/2012 , Bangalore , Dated : 21st April 2012 . 


Sri S. B . Albal, Section Officer of this office is permitted to retire from service on attaining the age of superannuation 
w .e .f. the afternoon of 31 -5 -2012 and he will be relieved of his duties in this office on the afternoon of 31 -5 - 2012 . 


By Order of Hon ble the Chief Justice , 

K . SOMASHEKAR 
REGISTRAR ( JUDICIAL ) 


P . R . 800 


HIGH COURT OF KARNATAKA 

NOTIFICATION 
No. HCE 113/2012 , Bangalore , Dated : 21st April 2012 . 


Sri Gavali Madhu Shankar, Section Officer of this office is permitted to retire from service on attaining the age of 
superannuation w .e .f. the afternoon of 31-5 -2012 and he will be relieved ofhis duties in this office on the afternoon of 31 -5 -2012 . 


By Order of Hon ble the Chief Justice , 

K . SOMASHEKAR 


P . R . 801 


REGISTRAR ( JUDICIAL ) 


HIGH COURT OF KARNATAKA 


NOTIFICATION 
No. HCE 114 /2012 , Bangalore , Dated : 21 April 2012 . 


Smt. R . Girijamma, Section Officer of this office is permitted to retire from service on attaining the age of superannuation 
w .e.f. the afternoon of 31-5-2012 and she willbe relieved of her duties in this office on the afternoon of 31-5 - 2012 . 


By Order of Hon ble the Chief Justice , 

K . SOMASHEKAR 


P . R . 802 


REGISTRAR ( JUDICIAL ) 


39 .90 


FJDTEBE ODEJE, TOUJO, Zoe Jo 08 , 2009 


287 - 9 


HIGH COURT OF KARNATAKA 

NOTIFICATION 
No . HCE 115 /2012, Bangalore, Dated : 21st April 2012 . 


Sri M .B . Belakeri , Section Officer of this office is permitted to retire from service on attaining the age of superannuation 
w .e .f. the afternoon of 31 -5 -2012 and he will be relieved of his duties in this office on the afternoon of 31 -5 - 2012 . 


By Order of Hon ble the Chief Justice , 

K . SOMASHEKAR 
REGISTRAR ( JUDICIAL ) 


P . R . 803 


HIGH COURT OF KARNATAKA 

NOTIFICATION 
No. HCE 110 /2012, Bangalore , Dated : 9th May 2012 . 


Sri B . Akkanagamma, Assistant Registrar, of this office is permitted to retire from service on attaining the age of 
superannuation w .e.f. the afternoon of 31 -5- 2012 and she will be relleved ofher duties in this office on the afternoon of 31-5 -2012 . 


P . R . 804 


By Order of Hon ble the Chief Justice , 

P . KRISHNA BHAT 


REGISTRAR GENERAL 


HIGH COURT OF KARNATAKA 

NOTIFICATION 
No. HCE 109/2012, Bangalore , Dated : 9th May 2012 . 


Sri K . V . Venkatesha, Deputy Registrar, of this office is permitted to retire from service on attaining the age of 
superannuation w .e.f. the afternoon of 31-5 -2012 and he will be relleved of his duties in this office on the afternoon of 31-5 -2012 . 


By Order of Hon ble the Chief Justice , 

P . KRISHNA BHAT 
REGISTRAR GENERAL 


P . R . 805 


HIGH COURT OF KARNATAKA 

NOTIFICATION 
No . HCE 1/2005 , Bangalore , Dated : 23rd May 2012 . 


In exercise of the powers conferred under Article 229 of the Constitution of India and Rule 7 of the High Court of Karnataka 
Service (Conditions of Service and Recruitment) Rules , 1973 and all other powers enabling thereunto , Hon ble The Chief Justice is 
pleased to select and promote the following Group “ B ” Officers of this office to officiate as Assistant Registars (Group - A ) in the pay 
scale of Rs. 14050 - 350 - 14400 -400 - 16800-450 -19500 -525 - 22650 -600 - 25050 , with immediate effect, in the vacancies shown against 
their names : 
Smt. Philomena Nazarath , Section Officer 

... In the vacancy caused due to retirement of Sri N .L . Prahlad Rao, 

Assistant Registrar 
2 . Sri. C .S. Krishnamurthy, Section Officer 

... In the vacancy caused due to retirement of Sri B . Narasimhaiah , 

Assistant Registrar 
3 . Smt. Baby S Janaki, Court Officer 

... In the vacancy caused due to retirementof 

Sri C . G . Ramachandraiah , Assistant Registrar 
4 . Smt. Anitha , Senior JudgementWriter 

... In the vacancy caused due to retirement of Sri S .M . Gangaiah , 
Assistant Registrar 


5 . 


Sri Thimmaiah , Section Officer 


... In the vacancy caused due to retirement of Sri N . Sundar Raju , 


Assistant Registrar 


288 - 9 


FDF : 37 ODRE, TOUJO, 


JA 08 , 2009 


3890 


6 . 


Sri M .R . Joshi, Section Officer 


... In the vacancy caused due to retirement of 


Sri T .S . Krishnamurthy , Assistant Registrar 


7. 


Sri T. Pushparaj, Court Officer 


... In the vacancy caused due to Promotion of Smt. T. Saroja , 
Assistant Registrar as Deputy Registrar 


8 . 


Sri N . Mahesh , Senior Judgement Writer 


... In the vacancy caused due to Promotion of 


Sri. C .M . Chandrashekar, Assistant Registrar as Deputy Registrar 


9. 


Sri K .S . Lingaraju , Section Officer 


... In the vacancy caused due to Promotion of Sri. M . Malleshaiah , 


AssistantRegistrar as Deputy Registrar 


10 . 


Sri Gavali Madhushankar, Section Officer 


... In the vacancy caused due to Promotion of Sri. K . V . Venkatesh , 
Assistant Registrar as Deputy Registrar 


Note : 1. The Promotion is accorded to the officers at Sl. No . 1, 2 , 5 , 6 , 9 and 10 are subject to undertaking to be given by 

the said officers so selected that they would complete Degree in LL .B . on or before 5 years . 


2. The promotion of the above officers shall be subject to the final Judgement/Order in W . A . Nos. 1934 -1938 /2011 

and 2245 -2449/2011 and W .P . Nos. 35072- 35111/2009 and 37825 -37841/2009 which are pending before this 
Hon ble High Court 

By Order of Hon ble the Chief Justice , 


P . KRISHNA BHAT 


P . R . 806 


REGISTRAR GENERAL 


HIGH COURT OF KARNATAKA 

NOTIFICATION 
No . LCA II- 11/2011(Main ) CAO , Bangalore , Dated : 4 -5 - 2012. 


In exercise of the powers conferred under Article 235 of the Constitution of India read with Rule 2 of the Karnataka 
sub -Ordinate Courts (Ministerial and Other Posts) (Recruitment) Rules , 1982 , the High Court of Karnataka is pleased to 
promote the following Sheristedars to officiate as Chief Administrative Officers in the Judicial Department in the Pay Scale of 
Rs. 14050 -350 - 14400 -400 -16800 -450 - 19500 -525 -22650 -600 -25050 in the existing vacancies and posted them to te vacancies 
shown against their names , with effect from the date they assume charge . 


SI. 


Name of the Sheristedars 


District to which posted as CAO 


Sriyuths/Smt. 


No. 
1. 


K .R . Rajaiah, Bengaluru City 


District & Sessions Court,GADAG (Due to retirement of Sri M .R . Yaragatti, 


Chief Administrative Officer, Gadag on 31-5 - 2011) 


2 . 


Srimanth Kanni, Gulbarga 


District & Sessions Court Haveri (Due to retirement of Sri R .B . Deshpande , 
Chief Adminsitrative Officer, Haveri on 31 -12- 2011) 
Prl. District & Sessions Court D.K .,Managalore (Due to retirement of 


3 . 


H .S . Pankaja , Mysore 


Smt. H . Sridevi, Chief Adminstrative Officer, D .K . Mangalore , w . e .f. 31 - 1 - 2012 ). 


H . N . Shivanna, Tumkur 


Prl. District & Sessions Court, Davangere (Due to retirement of 
C .B . Desai, Chief Administrative Officer , Davanagere , w .e.f. 31 -5 - 2011 ) 


P . KRISHNA BHAT 


P . R . 807 


REGISTRAR GENERAL 


೫೨೨ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೪, ೨೦೧೨ 
HIGH COURT OF KARNATAKA 

NOTIFICATION 
No . HCE 204 /2000, Bangalore , Dated : 17 May 2012. 


In exercise of the powers conferred by Article 229 of the Constitution of India read with Rule 7 of the High Court of 
Karnataka Service (Conditions of Service and Recruitment) Rules , 1973, Hon ble the Chief Justice is pleased to select and appoint 
Sri H .R . Deshpande , District and Sessions Judge (presently working Prl. District & Sessions Judge, D .K . Managalore ) as Additional 
Registrar General, High Court Circuit Bench at Dharwad with effect from 21 -5 - 2012 vice Sri S.M . Shivanagoudar, Additional Registrar 
General, High Court Circuit Bench , Dharwad transferred . 


P . KRISHNA BHAT 


P . R . 808 


REGISTRAR GENERAL 


HIGH COURT OF KARNATAKA 

NOTIFICATION 
No . HCE 204/ 2000 , Bangalore, Dated : 11th May 2012. 


In exercise of the powers conferred by Article 229 of the Constitution of India read with Rule 7 of the High Court of 
Karnataka Service (Conditions of Service and Recruitment) Rules, 1973, Hon ble the Chief Justice is pleased to select and appoint 
Smt. Kotrava Somappa Mudagal, District and Sessions Judge (presently working as Registrar (Vigilance), High Court of Karnataka , 
Bangalore ) as Registrar ( Judicial), High Court of Karnataka, Bangalore with effect from 21 -5 - 2012 vice Sri. K . Somashekar , Registrar 
( Judicial), High Court of Karnataka , Bangalore transferred as Registrar ( Vigilance ), High Court of Karnataka, Bangalore 

P . KRISHNA BHAT 
P . R . 809 

REGISTRAR GENERAL 


HIGH COURT OF KARNATAKA 

NOTIFICATION 
No . HCE 204 /2000 , Bangalore , Dated : 11th May 2012 . 


In exercise of the powers conferred by Article 229 of the Constitution of India read with Rule 7 of the High Court of 
Karnataka Service (Conditions of Service and Recruitment) Rules, 1973, Hon ble the Chief Justice is pleased to select and appoint 
Sri K . Somashekar , District and Sessions Judge (presently working as Registrar (Judicial) High Court of Karnataka, Bangalore ) as 
Registrar (Vigilance ), High Court of Karnataka, Bangalore with effect from 21-5 - 2012 vice Smt. Kotravva Somappa Mudagal, 
Registrar (Vigilance), High Court of Karnataka, Bangalore transferred as Registrar (Judicial), High Court of Karnataka, Bangalore . 


P . KRISHNA BHAT 


P . R . 810 


REGISTRAR GENERAL 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 192 ಎಎಸ್‌ಡಿ 2012 , ಬೆಂಗಳೂರು, ದಿನಾಂಕ : 16ನೇ ಮೇ , 2012 . 
ಶ್ರೀಮತಿ ರೇಖಾ. ಟಿ, (ತಹಶೀಲ್ದಾರ್‌ ಗ್ರೇಡ್ -1) ಆಡಳಿತಾಧಿಕಾರಿ , ಕಿದ್ವಾಯಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್, ಬೆಂಗಳೂರು ಅವರು ದಿನಾಂಕ: 
29 -03- 2012 ರಿಂದ 17 - 04 - 2012 ರವರೆಗೆ ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿದ್ದ ಅವಧಿಯನ್ನು ಕೆ.ಸಿ.ಎಸ್‌.ಆರ್‌.ನಿಯಮ 8( 15 )(ಎಫ್) ರನ್ವಯ 
ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು ಮಂಜೂರು ಮಾಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ವಿ.ರಾಮಲಿಂಗಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 811 

ಕಂದಾಯ ಇಲಾಖೆ (ಸೇವೆಗಳು - 3). 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೪, ೨೦೧೨ 


೫೨೩ 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 100 ಎಎಸ್‌ಡಿ 2012 , ಬೆಂಗಳೂರು, ದಿನಾಂಕ : 15ನೇ ಮೇ , 2012 . 


ಶ್ರೀಮತಿ ಎಸ್ . ಎಂ . ಮಂಗಳ , ತಹಶೀಲ್ದಾರ್‌, ಬಂಗಾರಪೇಟೆ ತಾಲ್ಲೂಕು ಇವರು ದಿನಾಂಕ: 11 - 03 - 2011 ರಿಂದ 31 - 07 - 2011 ರವರೆಗೆ 


ಕಂದಾಯ ಇಲಾಖೆಯಲ್ಲಿ ಸ್ಥಳ ನಿಯುಕ್ತಿಗಾಗಿ ಕಾಯ್ದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 8 (15) ( ಎಫ್ ) ರನ್ವಯ 
ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು ಮಂಜೂರು ಮಾಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ.ವಿ.ರಾಮಲಿಂಗಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು -3). 


ಪಿ . ಆರ್ . 812 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 194 ಎಎಸ್‌ಡಿ 2012 , ಬೆಂಗಳೂರು, ದಿನಾಂಕ : 17ನೇ ಮೇ , 2012 . 


ಶ್ರೀ ದೇವರಾಜ್ ಹೆಚ್.ನಾಯಕ್, ತಹಶೀಲ್ದಾರ್ ಗ್ರೇಡ್ -2 , ಜೋಯಿಡಾ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ ಇವರು ಸ್ಥಳ ನೇಮಕಾತಿಗಾಗಿ 
ಕಾಯಲಾಗಿದ್ದ ದಿನಾಂಕ: 28 - 03 -2012 ರಿಂದ 17 - 04 - 2012 ರವರೆಗಿನ ಅವಧಿಯನ್ನು ಕೆ.ಸಿ.ಎಸ್. ಆರ್ ನಿಯಮ 8( 15)( ಎಫ್) ರನ್ವಯ ಕಡ್ಡಾಯ 
ನಿರೀಕ್ಷಣಾ ಅವಧಿ ಎಂದು ಮಂಜೂರು ಮಾಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ವಿ. ರಾಮಲಿಂಗಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಸೇವೆಗಳು - 3 ) . 


ಪಿ . ಆರ್ . 813 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 59 ಎಸ್ ಎಫ್ ಎಸ್ 2012 , ಬೆಂಗಳೂರು, ದಿನಾಂಕ : 24ನೇ ಮೇ , 2012. 


ಶ್ರೀ , ಟಿ. ವಿ . ಮೋಹನ್ ದಾಸ್ , ಐ . ಎಫ್ .ಎಸ್ , ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತ, ಮಂಗಳೂರು 
ಇವರಿಗೆ ದಿನಾಂಕ :28 - 05 - 2012 ರಿಂದ 02 - 06 - 2012 ರವರೆಗೆ ಒಟ್ಟು 6 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಿದೆ. 


ಸದರಿ ರಜಾ ಅವಧಿಯಲ್ಲಿ ಅವರ ಪತ್ನಿ ಹಾಗೂ ಪತ್ರಿಯೊಂದಿಗೆ ಹಿಮಾಚಲ್ ಪ್ರದೇಶ ರಾಜ್ಯದ ಶಿಮ್ಲಾ ಮತ್ತು ಮನಾಲಿಗೆ ಹೋಗಿ 
ಬರಲು 2010- 2013ರ ಬ್ಲಾಕ್ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ನಿಯಮದಡಿಯಲ್ಲಿ ರಜಾ ಪ್ರಯಾಣ ರಿಯಾಯಿತಿ ಸೌಲಭ್ಯವನ್ನು (ಎಲ್‌ಟಿಸಿ ) 
ಮಂಜೂರು ಮಾಡಿದೆ. 

ಅಧಿಕಾರಿಯವರ ರಜಾ ಅವಧಿಯಲ್ಲಿ ಶ್ರೀ ವಿಜಯ್‌ಲಾಲ್ ಮೀನಾ, ಐ.ಎಫ್. ಎಸ್ , ಜನರಲ್ ಮ್ಯಾನೇಜರ್, ಕರ್ನಾಟಕ ಗೇರು ಅಭಿವೃದ್ಧಿ 
ನಿಗಮ ನಿಯಮಿತ, ಮಂಗಳೂರು ಇವರನ್ನು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತ, ಮಂಗಳೂರು, ಕಾರ್ಯಕಾರಿ 
ನಿರ್ದೇಶಕರು, ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ (ರಬ್ಬರ್‌), ಮಂಗಳೂರು ಮತ್ತು ಕಾರ್ಯಕಾರಿ ನಿರ್ದೇಶಕರು, ಕರ್ನಾಟಕ ಅರಣ್ಯ 
ಅಭಿವೃದ್ಧಿ ನಿಗಮ ನಿಯಮಿತ ( ಪಲ್ಸ್ ವುಡ್ ), ಶಿವಮೊಗ್ಗ ಹುದ್ದೆಗಳ ಅಧಿಕ ಪ್ರಭಾರದಲ್ಲಿರಿಸಿದೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಅಶೋಕ್ ಪಿ, ಅತ್ತೆ , 
ಪಿ . ಆರ್ . 814 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 5). 


೫೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೪, ೨೦೧೨ 


ಭಾಗ - ೨ 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 198 ಎಎಸ್‌ಡಿ 2012 , ಬೆಂಗಳೂರು, ದಿನಾಂಕ : 22ನೇ ಮೇ , 2012. 


ಶ್ರೀ ಎ . ಶ್ರೀನಿವಾಸ್, ತಹಶೀಲ್ದಾರ್‌ ಗ್ರೇಡ್ -2 , ಇವರು ದಿನಾಂಕ: 03 - 03 - 2012 ರಿಂದ 04 - 04 - 2012 ರವರೆಗೆ ಕಂದಾಯ ಇಲಾಖೆಯಲ್ಲಿ 
ಸ್ಥಳ ನಿಯುಕ್ತಿಗಾಗಿ ಕಾಯ್ದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 8 (15) ( ಎಫ್) ರನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿ 
ಎಂದು ಮಂಜೂರು ಮಾಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ವಿ.ರಾಮಲಿಂಗಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಸೇವೆಗಳು - 3). 


ಪಿ . ಆರ್ . 815 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 199 ಎಎಸ್‌ಡಿ 2012, ಬೆಂಗಳೂರು, ದಿನಾಂಕ : 22ನೇ ಮೇ , 2012. 


ಶ್ರೀ ಎ . ಸಿ. ರೇಣುಕಾ ಪ್ರಸಾದ್ , ತಹಶೀಲ್ದಾರ್‌, ಗದಗ್ ಇವರು ದಿನಾಂಕ: 27 - 03 - 2012 ರಿಂದ 17 - 04 - 2012 ರವರೆಗೆ ಕಂದಾಯ 
ಇಲಾಖೆಯಲ್ಲಿ ಸ್ಥಳ ನಿಯುಕ್ತಿಗಾಗಿ ಕಾಯ್ದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 8(15 )( ಎಫ್) ರನ್ವಯ ಕಡ್ಡಾಯ 
ನಿರೀಕ್ಷಣಾ ಅವಧಿ ಎಂದು ಮಂಜೂರು ಮಾಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ವಿ.ರಾಮಲಿಂಗಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಸೇವೆಗಳು - 3 ) . 


ಪಿ . ಆರ್ . 816 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕಂಇ 34 ಮುನೋಸೇ(1) 2012 , ಬೆಂಗಳೂರು, ದಿನಾಂಕ : 17ನೇ ಮೇ , 2012. 


ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಸೇವೆಗೆ ಸೇರಿದ ಶ್ರೀ ರವೀಂದ್ರ .ಪೂಜಾರ, ಜಿಲ್ಲಾ ನೋಂದಣಾಧಿಕಾರಿ , ಕಾರವಾರ ಇವರನ್ನು 
ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಜಿಲ್ಲಾ ನೋಂದಣಾಧಿಕಾರಿ, ಚಿಕ್ಕಮಗಳೂರು 
ಜಿಲ್ಲೆ, ಚಿಕ್ಕಮಗಳೂರು ಇಲ್ಲಿ ಖಾಲಿ ಇರುವ ಜಿಲ್ಲಾ ನೋಂದಣಾಧಿಕಾರಿಗಳ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಕೆ.ರಾಮಚಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾಧೀನ- 2). 


ಪಿ . ಆರ್ . 817 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 26 ಭೂಸ್ವಾವ್ಯಾ 2008, ಬೆಂಗಳೂರು, ದಿನಾಂಕ : 18ನೇ ಮೇ , 2012. 
ಭೂಸ್ವಾಧೀನ ಪ್ರಕರಣಗಳಲ್ಲಿ ಸಿವಿಲ್ ನ್ಯಾಯಾಲಯಗಳು ನೀಡಿರುವ ತೀರ್ಪುಗಳನ್ನು ಪರಿಶೀಲಿಸಿ ವಿಲೇವಾರಿ ಮಾಡಲು ಕಂದಾಯ 
ಇಲಾಖೆಯ ಕಾನೂನು ಕೋಶದಲ್ಲಿ ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 408 ಸಆಸೇ 2008 , ದಿನಾಂಕ: 6 -09 - 2008 ರಲ್ಲಿ ಸೃಜಿಸಲಾಗಿರುವ 
ಹೆಚ್ಚುವರಿ ಕಾನೂನು ಅಧಿಕಾರಗಳ ಹುದ್ದೆಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕಗೊಂಡಿರುವ ಶ್ರೀ ಎಸ್ . ಎಸ್.ಕುಂಬಾರ್, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, 
ಮತ್ತು ಶ್ರೀ ಎ.ಹೆಚ್. ಆದಪ್ಪನವರ್‌ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಇವರ ನೇಮಕಾತಿ ಅವಧಿಯನ್ನು ಹಾಲಿ ನಿಗಧಿಪಡಿಸಿರುವ ಷರತ್ತು ಮತ್ತು 


ಭಾಗ - ೨ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜೂನ್ ೧೪, ೨೦೧೨ 


೫೨೫ 


ನಿಬಂಧನೆಗಳಿಗೆ ಒಳಪಟ್ಟು ಹಾಗೂ ಪ್ರಸ್ತುತ ಪಡೆಯುತ್ತಿರುವ ಮಾಸಿಕ ರೂ . 25,000/- ಗಳ ಸಂಚಿತ ವೇತನದ ಮೇಲೆ ದಿನಾಂಕ: 01 -04 - 2012 ರಿಂದ 
31 - 03 -2013 ರವರೆಗೆ ಮುಂದುವರಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ರಾಜಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಭೂಸ್ವಾಧೀನ -2 ). 


ಪಿ . ಆರ್ . 818 


ಕಂದಾಯ ಸಚಿವಾಲಯ 

ತಿದ್ದುಪಡಿ 
- ಸಂಖ್ಯೆ : ಆರ್‌ಡಿ 201 ಎಎಸ್‌ಡಿ 2012 , ಬೆಂಗಳೂರು, ದಿನಾಂಕ : 23ನೇ ಮೇ , 2012. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆರ್‌ಡಿ 260 ಎಎಸ್‌ಡಿ 2017 , ದಿನಾಂಕ: 17 -04 -2012ರಲ್ಲಿ ಶ್ರೀ ಕವಿತಾ ಯೋಗಪ್ಪನವರ್, 
“ ಆಡಳಿತಾಧಿಕಾರಿ , ಕರ್ನಾಟಕ ಪತ್ರಗಾರ ಇಲಾಖೆ, ಬೆಂಗಳೂರು ಎಂಬ ಪದಗಳ ಬದಲಿಗೆ ಸಹಾಯಕ ಪತ್ರಪಾಲಕರು, ಕರ್ನಾಟಕ ಪತ್ರಗಾರ ಇಲಾಖೆ, 
ಬೆಂಗಳೂರು ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ವಿ.ರಾಮಲಿಂಗಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು - 3 ). 


ಪಿ . ಆರ್ . 819 


ಕಂದಾಯ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಆರ್‌ಡಿ 200 ಎಎಸ್‌ಡಿ 2012 , ಬೆಂಗಳೂರು, ದಿನಾಂಕ : 22ನೇ ಮೇ , 2012. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆರ್‌ಡಿ 301 ಎಎಸ್‌ಡಿ 2017, ದಿನಾಂಕ: 30 - 01 - 2012ರಲ್ಲಿ ಕ್ರಮ ಸಂಖ್ಯೆ : 149 ರಲ್ಲಿನ ಶಿರಸ್ತೇದಾರ್/ 
ಉಪ ತಹಶೀಲ್ದಾರ್‌ಗಳ ಹೆಸರನ್ನು `ಸಿ, ಅನಂತಕೃಷ್ಣ ರಾವ್ ಎಂಬ ಪದಗಳ ಬದಲಾಗಿ ಪಿ.ಅನಂತಕೃಷ್ಣ ರಾವ್ ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ವಿ.ರಾಮಲಿಂಗಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌ . 820 

ಕಂದಾಯ ಇಲಾಖೆ (ಸೇವೆಗಳು - 3 ) . 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ವಾಕೈ 34 ಸನಕಾ 2012 , ಬೆಂಗಳೂರು, ದಿನಾಂಕ : 24ನೇ ಮೇ , 2012 . 
ಶ್ರೀ ಭೀಮಸೇನ ಬಂಕದ, ಸಹಕಾರ ಸಂಘಗಳ ಜಂಟಿ ನಿಬಂಧಕರು ಇವರು ದಿನಾಂಕ 14-12 - 2011ರಿಂದ 12- 03 - 2012ರವರೆಗೆ 
( ಎರಡೂ ದಿನಗಳು ಸೇರಿ) ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ಆಡಳಿತ ವ್ಯಾಪ್ತಿಗೆ ಬರುವ ಗೌರಿಬಿದನೂರು ಸಹಕಾರಿ ಸಕ್ಕರೆ ಕಾರ್ಖಾನೆ ನಿ., 
ಸಮಾಪನಾಧಿಕಾರಿ ಹುದ್ದೆಯ ಮರುನೇಮಕಾತಿ ಆದೇಶಕ್ಕಾಗಿ ಸ್ಥಳ ನಿಯುಕ್ತಿ ನಿರೀಕ್ಷೆಯಲ್ಲಿದ್ದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ 
1957ರ ನಿಯಮ 8( 15) (ಎಫ್) ಪ್ರಕಾರ ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು ಪರಿಗಣಿಸಿ ಆದೇಶಿಸಿದೆ . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ರಾಮಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ( ಸಹಕಾರಿ ಸಕ್ಕರೆ). 


ಪಿ . ಆರ್ . 821 


೫೨೬ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೪, ೨೦೧೨ 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ವಾಕ್ಕೆ 68 ಕೈಸೇವಿ 2012, ಬೆಂಗಳೂರು, ದಿನಾಂಕ : 25ನೇ ಮೇ , 2012. 


ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಈ ಕೆಳಕಂಡ ಜಂಟಿ ನಿರ್ದೇಶಕರುಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಅವರುಗಳ ಹೆಸರುಗಳ 
ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 


ಕ್ರಸಂ. 


ಅಧಿಕಾರಿಯ ಹೆಸರು, ಪದನಾಮ ಮತ್ತು ಕರ್ತವ್ಯ ವರ್ಗಾವಣೆ ಮಾಡಿ ನೇಮಿಸಲಾದ ಹುದ್ದೆ ಮತ್ತು ಸ್ಥಳ 

ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ ಹೆಚ್. ವಿ. ರಘುರಾಂ, 

ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಉದ್ಯೋಗ ಮಿತ್ರ 
ಅಪರ ನಿರ್ದೇಶಕರು, ನಿಯೋಜನೆ ಮೇರೆಗೆ ಕಾರ್ಯಕಾರಿ ಬೆಂಗಳೂರು. ( ಶ್ರೀ ವಿ . ವೇಣುಗೋಪಾಲ್, ಇವರ 
ನಿರ್ದೇಶಕರು, ಕರ್ನಾಟಕ ರಾಜ್ಯ ಪಾನೀಯ ನಿಗಮ 

ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ) 
ನಿಯಮಿತ, ಬೆಂಗಳೂರು 
ಶ್ರೀ ವಿ. ವೇಣುಗೋಪಾಲ್, 

ಪ್ರಧಾನ ವ್ಯವಸ್ಥಾಪಕರು , 
ಜಂಟಿ ನಿರ್ದೇಶಕರು, 

ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್, 
ನಿಯೋಜನೆ ಮೇರೆಗೆ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ | ಬೆಂಗಳೂರು, ( ಖಾಲಿ ಹುದ್ದೆ) 
ಉದ್ಯೋಗ ಮಿತ್ರ ಬೆಂಗಳೂರು 
ಶ್ರೀ ಎಂ . ವಿ . ಹೇಮಂತ್ ಕುಮಾರ್, 

ವ್ಯವಸ್ಥಾಪಕ ನಿರ್ದೇಶಕರು , 
ಜಂಟಿ ನಿರ್ದೇಶಕರು , ನಿಯೋಜನೆ ಮೇರೆಗೆ 

ಮೈಸೂರು ಪೇಂಟ್ಸ್ ಮತ್ತು ವಾರ್ನಿಷ್ ಲಿಮಿಟೆಡ್ , 
ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ, 

ಮೈಸೂರು, ( ಶ್ರೀ ಕೆ. ಜೆ. ಸುರೇಶ್, ಇವರ ಸ್ಥಾನಕ್ಕೆ ) 
ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ , ಮೈಸೂರು 
ಶ್ರೀ ಕೆ. ಜೆ. ಸುರೇಶ್, 

ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, 
ಜಂಟಿ ನಿರ್ದೇಶಕರು, ನಿಯೋಜನೆ ಮೇರೆಗೆ 

ಚಿಕ್ಕಮಗಳೂರು ( ಖಾಲಿ ಹುದ್ದೆ ) 
ವ್ಯವಸ್ಥಾಪಕ ನಿರ್ದೇಶಕರು, ಮೈಸೂರು ಪೇಂಟ್ಸ್ ಮತ್ತು 
ವಾರ್ನಿಷ್ ಲಿಮಿಟೆಡ್ , ಮೈಸೂರು, 
ಶ್ರೀ ಕೆ.ರಾಮನಾಥ್, 

ಜಂಟಿ ನಿರ್ದೇಶಕರು, ನಿಯೋಜನೆ ಮೇರೆಗೆ ಪ್ರಧಾನ 
ಜಂಟಿ ನಿರ್ದೇಶಕರು ( ಸ್ವತಂತ್ರ ಪ್ರಭಾರ), 

ವ್ಯವಸ್ಥಾಪಕರು (ಕಾರ್ಯ ಮತ್ತು ಪಾಲನೆ), ಕರ್ನಾಟಕ 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ (ನೇಮಕಾತಿ 

ವ್ಯಾಪಾರ ಉತ್ತೇಜನ ಸಂಸ್ಥೆ (ಕೆ. ಟಿ. ಪಿ. ಓ) ಬೆಂಗಳೂರು 
ನಿರೀಕ್ಷಣೆಯಲ್ಲಿ) 

( ಖಾಲಿ ಹುದ್ದೆ) 
ಶ್ರೀ ಟಿ.ಹೊನ್ನೂರಪ್ಪ , 

ನಿಯೋಜನೆ ಮೇರೆಗೆ ಯೋಜನಾ ನಿರ್ದೇಶಕರ ಹುದ್ದೆಗೆ 
ಜಂಟಿ ನಿರ್ದೇಶಕರು, ನಿಯೋಜನೆ ಮೇರೆಗೆ ವಿಶೇಷ 

ನಿಯೋಜಿಸಲು ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ 
ಕರ್ತವ್ಯಾಧಿಕಾರಿ ಎಂ .ಎಸ್. ಐ. ಎಲ್. ಸಂಸ್ಥೆ , ಬೆಂಗಳೂರು ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ವಶಕ್ಕೆ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಲ್ .ಎಸ್. ವಾಸನ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು ). 


ಪಿ . ಆರ್ , 822 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 299 SAS 2012, Bangalore, Dated : 26th May , 2012. 


Sri Anjum Parwez , IAS (KN -94 ), waiting for posting is posted with immediate effect and until further orders as 
Commissioner, Health & Family Welfare Services , Bangalore in the existing vacancy. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೪, ೨೦೧೨ 


೫೨೭ 


Sri Anjum Parwez , IAS is also placed in additional charge of the post of Project Administrator, Karnataka Health Systems 
Development & Reforms Project (KHS& DRP ), Bangalore and Mission Director, National Rural Health Mission (NRHM ), Bangalore 
during the Mid -Carrer Training period of Sri S .Selva Kumar , IAS . 


By Order and in the name of the 

Governor of Karnataka, 

U .H . NARAYANASWAMY, 
P . R , 823 

Under Secretary to Government , DP & AR (Services-1). 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಪಿಡಿ 18 ಎಸ್ ಎಸ್ ಎಂ 2012, ಬೆಂಗಳೂರು, ದಿನಾಂಕ : 15ನೇ ಮೇ , 2012 . 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಸೇವೆಗೆ ಸೇರಿದ ಕೆಳಕಂಡ 35 ಸಹಾಯಕ ನಿರ್ದೇಶಕರಿಗೆ ಹಳೆಯ ವೇತನ ಶ್ರೇಣಿ 
ರೂ . 18150 - 26925 [ ಪ್ರಸ್ತುತ ವೇತನ ಶ್ರೇಣಿ ರೂ . 36300 - 53850]ರ ವೇತನ ಶ್ರೇಣಿಯ ಉಪ ನಿರ್ದೇಶಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಖಾಲಿ ಹುದ್ದೆಗಳಿಗೆ ಈ ಕೆಳಕಂಡ 
ಷರತ್ತಿಗೊಳಪಡಿಸಿ ನೇಮಿಸಲಾಗಿದೆ. 

ಭಾಗ - 1 


ಕ್ರ. ಸಂ . 


ಮುಂಬಡ್ತಿ ನಂತರ ಸ್ಥಳ ನಿಯುಕ್ತಿ ನೀಡಿ ನೇಮಿಸಲಾದ ಹುದ್ದೆ 


ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು, ಗದಗ ಜಿಲ್ಲೆ, ಗದಗ. 


ಅಧಿಕಾರಿಯ ಹೆಸರು ಹಾಗೂ ಪ್ರಸ್ತುತ ಹುದ್ದೆ 

ಶ್ರೀಮತಿ/ ಶ್ರೀ 
ಎ .ಸಿ ಬಾಪ್ರಿ, 
ತಾಲ್ಲೂಕು ಯೋಜನಾಧಿಕಾರಿ, 
ತಾಲ್ಲೂಕು ಪಂಚಾಯತ್ ಬೀಳಗಿ, ಬಾಗಲಕೋಟೆ ಜಿಲ್ಲೆ. 
ಬಿ .ಆರ್‌. ಪಾಂಡೆ, 
ಸಹಾಯಕ ನಿರ್ದೇಶಕರು , 
ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಛೇರಿ, ಬೆಳಗಾವಿ , 
ಬೆಳಗಾವಿ ಜಿಲ್ಲೆ. 


3 


| ಸಿ.ಜೋಸೆಫ್ ಮರ್ಸಿ, 
ಸಹಾಯಕ ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ 
ನಿರ್ದೇಶನಾಲಯ, ಕೇಂದ್ರ ಕಛೇರಿ, ಬೆಂಗಳೂರು 


ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು, ಧಾರವಾಡ 
ಈ ಹುದ್ದೆಯಲ್ಲಿ ವರದಿ ಮಾಡಿಕೊಂಡ ನಂತರ ಮರುದಿನದಿಂದ ಉಪ 
ನಿರ್ದೇಶಕರು ( ಸಾಂಖ್ಯಿಕ) ಮುಖ್ಯ ಅಭಿಯಂತರರ ಕಛೇರಿ, ಕರ್ನಾಟಕ 
ನೀರಾವರಿ ನಿಗಮ ನಿಯಮಿತ, ಸಣ್ಣ ನೀರಾವರಿ 
(ಉತ್ತರ ವಲಯ ), ಬೆಳಗಾವಿ , ಬೆಳಗಾವಿ ಜಿಲ್ಲೆ. 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಉಪ ನಿರ್ದೇಶಕರ 
ಹುದ್ದೆಯಲ್ಲಿ ವರದಿಮಾಡಿಕೊಂಡ ನಂತರ ಮರು ದಿನದಿಂದ ಉಪ 
ನಿರ್ದೇಶಕರು, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ, 
ಬೆಂಗಳೂರು ( ಶ್ರೀ ಎನ್.ಎಸ್. ಸಂಪತ್‌ಕುಮಾರ್‌ರವರ 
ವಯೋನಿವೃತ್ತಿಯಿಂದ ತೆರವಾದ ಹುದ್ದೆ) 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಉಪ ನಿರ್ದೇಶಕರ 
ಹುದ್ದೆಯಲ್ಲಿ ವರದಿಮಾಡಿಕೊಂಡ ನಂತರ ಮರು ದಿನದಿಂದ 
ಉಪ ನಿರ್ದೇಶಕರು, ಸಂಪೂರ್ಣ ಯೋಜನಾ ವಿಭಾಗ, ಯೋಜನೆ 
ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ಈ ಹುದ್ದೆಗೆ 
ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಉಪ ನಿರ್ದೇಶಕರ 
ಹುದ್ದೆಯಲ್ಲಿ ವರದಿಮಾಡಿಕೊಂಡ ನಂತರ ಮರು ದಿನದಿಂದ 
ಮೌಲ್ಯಮಾಪನಾಧಿಕಾರಿ , ಕರ್ನಾಟಕ ಮೌಲ್ಯಮಾಪನ ಪ್ರಾಧಿಕಾರ ಯೋಜನಾ 
ಇಲಾಖೆ, ಬೆಂಗಳೂರು 


4 


ಎನ್. ಲೀಲಾವತಿ, 
ಸಹಾಯಕ ನಿರ್ದೇಶಕರು, ಕೃಷಿ ಆಯುಕ್ತರ ಕಛೇರಿ, 
ಬೆಂಗಳೂರು. 


ಇಲ್ಯಾಸ್ ಪಾಷ, 
ಸಹಾಯಕ ನಿರ್ದೇಶಕರು , ಕರ್ನಾಟಕ ಮೌಲ್ಯ ಮಾಪನ 
ಪ್ರಾಧಿಕಾರ ಯೋಜನಾ ಇಲಾಖೆ, ಬೆಂಗಳೂರು. 


೫೨೮ 


ಕ್ರಸಂ. 


7 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೪ , ೨೦೧೨ 

ಭಾಗ - ೨ 
ಅಧಿಕಾರಿಯ ಹೆಸರು ಹಾಗೂ ಪ್ರಸ್ತುತ ಹುದ್ದೆ 

ಮುಂಬಡ್ತಿ ನಂತರ ಸ್ಥಳ ನಿಯುಕ್ತಿ ನೀಡಿ ನೇಮಿಸಲಾದ ಹುದ್ದೆ 
ಶ್ರೀಮತಿ/ ಶ್ರೀ 
ಎಂ . ನಾಗಭೂಷಣ, 

ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು, ಚಿತ್ರದುರ್ಗ , 
ತಾಲ್ಲೂಕು ಯೋಜನಾಧಿಕಾರಿ, ತಾಲ್ಲೂಕು ಪಂಚಾಯತ್, | ಈ ಹುದ್ದೆಯಲ್ಲಿ ವರದಿ ಮಾಡಿಕೊಂಡ ನಂತರ ಮರುದಿನದಿಂದ ಯೋಜನಾ 
ಹೊಸದುರ್ಗ , 

ಅಂದಾಜು ಮತ್ತು ಮೌಲ್ಯಮಾಪನಾಧಿಕಾರಿಗಳು , ಜಿಲ್ಲಾ ಪಂಚಾಯತ್, 

ಚಿತ್ರದುರ್ಗ, 
ಎಸ್ . ಟಿ . ಸುನಂದ, 

ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಉಪ ನಿರ್ದೇಶಕರ 
ಸಹಾಯಕ ನಿರ್ದೇಶಕರು, ವಾಣಿಜ್ಯ ಮತ್ತು ಕೈಗಾರಿಕೆ ಹುದ್ದೆಯಲ್ಲಿ ವರದಿಮಾಡಿಕೊಂಡ ನಂತರ ಮರು ದಿನದಿಂದ 
ನಿರ್ದೇಶನಾಲಯ , ಬೆಂಗಳೂರು. 

ಉಪ ನಿರ್ದೇಶಕರು, ಪ್ರದೇಶಾಭಿವೃದ್ಧಿ ಮಂಡಳಿ ( ಎ. ಡಿ. ಬಿ) ವಿಭಾಗ, 
ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, 
ಈ ಹುದ್ದೆಗೆ ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು ಸಿಬ್ಬಂದಿ ಮತ್ತು 

ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಎಚ್. ಬಿ.ಗಂಗಾಧರಪ್ಪ, 

ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಉಪ ನಿರ್ದೇಶಕರ 
ಸಹಾಯಕ ನಿರ್ದೇಶಕರು , ವಾಣಿಜ್ಯ ತೆರಿಗೆ ಆಯುಕ್ತರ ಹುದ್ದೆಯಲ್ಲಿ ವರದಿಮಾಡಿಕೊಂಡ ನಂತರ ಮರು ದಿನದಿಂದ 
ಕಚೇರಿ, ಬೆಂಗಳೂರು. 

ಉಪ ನಿರ್ದೇಶಕರು, ಕರ್ನಾಟಕ ಅಲ್ಪಸಂಖ್ಯಾತರ ಆಯೋಗ, ವಿಶ್ವೇಶ್ವರಯ್ಯ 

ಮುಖ್ಯ ಗೋಪುರ , ಬೆಂಗಳೂರು. 
ಆನಂದಸಾಗರ ರೆಡ್ಡಿ, 

ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು , ಬೀದರ್ ಜಿಲ್ಲೆ, ಬೀದರ್‌. 
ಸಹಾಯಕ ಯೋಜನಾಧಿಕಾರಿ , ಡಿ. ಆರ್. ಡಿ.ಎಸ್‌. ಜಿ . ಪಂ . 


ಬೀದರ್‌. 


ಟಿ.ಎಸ್. ಗೋವಿಂದರಾವ್, 
ಸಹಾಯಕ ನಿರ್ದೇಶಕರು, ರಾಜ್ಯ ಸಂಶೋಧನೆ ಮತ್ತು 
ತರಬೇತಿ ಇಲಾಖೆ, (ಓಓಡಿ, ಸರ್ಕಾರದ 
ಕಾರ್ಯದರ್ಶಿಗಳು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ 
ಇಲಾಖೆ, ಕರ್ನಾಟಕ ಸರ್ಕಾರದ ಸಚಿವಾಲಯ 
ಬೆಂಗಳೂರು). 


ಕೆ. ಶಂಕರನಾಯಕ, 
ತಾಲ್ಲೂಕು ಯೋಜನಾಧಿಕಾರಿ , ತಾಲ್ಲೂಕು ಪಂಚಾಯತ್ 
ಕುಂದಾಪುರ, ಉಡುಪಿ ಜಿಲ್ಲೆ. 


ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಉಪ ನಿರ್ದೇಶಕರ 
ಹುದ್ದೆಯಲ್ಲಿ ವರದಿಮಾಡಿಕೊಂಡ ನಂತರ ಮರು ದಿನದಿಂದ 
ಉಪ ನಿರ್ದೇಶಕರು, ಪರಿಯೋಜನಾ ಹಣಕಾಸು ಮತ್ತು ಸಂಪನ್ಮೂಲ 
ವಿಭಾಗ, ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, 
ಈ ಹುದ್ದೆಗೆ ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು ಸಿಬ್ಬಂದಿ ಮತ್ತು 
ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು, ಉಡುಪಿ ಜಿಲ್ಲೆ, 
ಈ ಹುದ್ದೆಯಲ್ಲಿ ವರದಿಮಾಡಿಕೊಂಡ ನಂತರ ಮರು ದಿನದಿಂದ ಯೋಜನಾ 
ಅಂದಾಜು ಮತ್ತು ಮೌಲ್ಯ ಮಾಪನಾಧಿಕಾರಿ ಜಿಲ್ಲಾ ಪಂಚಾಯತ್, 
ಉಡುಪಿ ಜಿಲ್ಲೆ. ಉಡುಪಿ . 
ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು , ಮೈಸೂರು ಜಿಲ್ಲೆ, ಮೈಸೂರು 
( ಶ್ರೀ ಧನುಷ್, ಇವರಿಗೆ ಉಪ ನಿರ್ದೇಶಕರ ಹುದ್ದೆಯಿಂದ 
ಜಂಟಿ ನಿರ್ದೇಶಕರ ಹುದ್ದೆಗೆ ಮುಂಬಡ್ತಿಯಾದ ನಂತರ ತೆರವಾದ ಹುದ್ದೆ). 
ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ , ಯಾದಗಿರಿ ಜಿಲ್ಲೆ, ಯಾದಗಿರಿ. 


12 


ಕೆ.ತಿಬ್ಬೇಗೌಡ, ತಾಲ್ಲೂಕು ಯೋಜನಾಧಿಕಾರಿ, ಮಳವಳ್ಳಿ, 
ಮಂಡ್ಯ ಜಿಲ್ಲೆ. 


13 


ಶೇಖ ಮಹಬೂಬ್ ಅಕ್ತರ್‌, 
ಸಹಾಯಕ ನಿರ್ದೇಶಕರು ( ಯೋಜನೆ), ಹೈದ್ರಾಬಾದ್ 
ಕರ್ನಾಟಕ ಅಭಿವೃದ್ಧಿ ಮಂಡಳಿ ಆಯುಕ್ತರ ಕಚೇರಿ, 
ಗುಲ್ಬರ್ಗಾ , ಗುಲ್ಬರ್ಗಾ ಜಿಲ್ಲೆ. 
ಬಿ. ಗೋಪಾಲಕೃಷ್ಣಮೂರ್ತಿ, 
ಸಹಾಯಕ ನಿರ್ದೇಶಕರು ಜಿಲ್ಲಾ ಸಂಖ್ಯಾ 
ಸಂಗ್ರಹಣಾಧಿಕಾರಿ ಕಛೇರಿ, ಬಳ್ಳಾರಿ ಜಿಲ್ಲೆ. 
ಎಸ್.ಎನ್. ವೆಂಕಟೇಶ, 
ತಾಲ್ಲೂಕು ಯೋಜನಾಧಿಕಾರಿ , ತಾ . ಪಂ . ತರೀಕೆರೆ, 
ಚಿಕ್ಕಮಗಳೂರು ಜಿಲ್ಲೆ. 


ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು , ಬಳ್ಳಾರಿ ಈ ಹುದ್ದೆಯಲ್ಲಿ 
ವರದಿಮಾಡಿಕೊಂಡ ನಂತರ ಮರು ದಿನದಿಂದ ಯೋಜನಾ ಅಂದಾಜು 
ಮತ್ತು ಮೌಲ್ಯ ಮಾಪನಾಧಿಕಾರಿ ಜಿಲ್ಲಾ ಪಂಚಾಯತ್, ಬಳ್ಳಾರಿ ಜಿಲ್ಲೆ. 
ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು, ಚಿಕ್ಕಮಗಳೂರು, 
ಚಿಕ್ಕಮಗಳೂರು ಜಿಲ್ಲೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೪, ೨೦೧೨ 


೫೨೯ 


ಕ್ರ . ಸಂ . 


- 16 


17 


18 


19 


20 


ಅಧಿಕಾರಿಯ ಹೆಸರು ಹಾಗೂ ಪ್ರಸ್ತುತ ಹುದ್ದೆ 

ಮುಂಬಡ್ತಿ ನಂತರ ಸ್ಥಳ ನಿಯುಕ್ತಿ ನೀಡಿನೇಮಿಸಲಾದ ಹುದ್ದೆ 
- ಶ್ರೀಮತಿ/ ಶ್ರೀ 
ಎಸ್. ಹೆಚ್ .ಕೊಪ್ಪರದ, ತಾಲ್ಲೂಕು ಯೋಜನಾಧಿಕಾರಿ, ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು, ರಾಯಚೂರು ಜಿಲ್ಲೆ 
ತಾಲ್ಲೂಕು ಪಂಚಾಯತ್ ದೇವದುರ್ಗ , 

ಈ ಹುದ್ದೆಯಲ್ಲಿ ವರದಿಮಾಡಿಕೊಂಡ ನಂತರ ಮರು ದಿನದಿಂದ ಯೋಜನಾ 
ರಾಯಚೂರು ಜಿಲ್ಲೆ. 

ಅಂದಾಜು ಮತ್ತು ಮೌಲ್ಯ ಮಾಪನಾಧಿಕಾರಿ, ರಾಯಚೂರು ಜಿಲ್ಲೆ . 

ರಾಯಚೂರು. 
| ಎಸ್. ಡಿ.ತಮ್ಮಣೇಗೌಡ, 

ಕಾರ್ಯನಿರ್ವಹಣಾಧಿಕಾರಿಗಳು ಹೊಳೆನರಸೀಪುರ , ಹಾಸನ ಜಿಲ್ಲೆ , ಇಲ್ಲಿಗೆ 
ತಾಲ್ಲೂಕು ಯೋಜನಾಧಿಕಾರಿ, ತಾಲ್ಲೂಕು ಪಂಚಾಯತ್ ನೇಮಿಸಲು ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ 
ನಾಗಮಂಗಲ ಮಂಡ್ಯ ಜಿಲ್ಲೆ. 

ರಾಜ್ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಎಂ .ಎಸ್.ಕುರ್ತುಕೋಟಿ, 

ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು , ಹಾವೇರಿ ಈ ಹುದ್ದೆಯಲ್ಲಿ 
ತಾಲ್ಲೂಕು ಯೋಜನಾಧಿಕಾರಿ , ತಾಲ್ಲೂಕು ಪಂಚಾಯತ್ ವರದಿಮಾಡಿಕೊಂಡ ನಂತರ ಯೋಜನಾ ಅಂದಾಜು ಮತ್ತು ಮೌಲ್ಯ 
ಹಿರೇಕೆರೂರು, ಹಾವೇರಿ ಜಿಲ್ಲೆ. 

ಮಾಪನಾಧಿಕಾರಿ , ಹಾವೇರಿ ಜಿಲ್ಲೆ, ಹಾವೇರಿ, 
ವೀರಲಕ್ಷ್ಮೀದೇವಮ್ಮ , 

ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಉಪ ನಿರ್ದೇಶಕರ 
ಸಹಾಯಕ ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ಹುದ್ದೆಯಲ್ಲಿ ವರದಿಮಾಡಿಕೊಂಡ ನಂತರ ಮರು ದಿನದಿಂದ 
ನಿರ್ದೇಶನಾಲಯ, ಕೇಂದ್ರ ಕಛೇರಿ, ಬೆಂಗಳೂರು. ಉಪ ನಿರ್ದೇಶಕರು, ಮಾನವ ಅಭಿವೃದ್ಧಿ ವಿಭಾಗ, ಯೋಜನೆ ಕಾರ್ಯಕ್ರಮ 

ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ಈ ಹುದ್ದೆಗೆ ನೇಮಿಸುವ 
ಸಲುವಾಗಿ ಇವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 
ಇಲಾಖೆಯ ವಶಕ್ಕೆ ನೀಡಲಾಗಿದೆ. (ಶ್ರೀಮತಿ ಸುಮತಿ, ಉಪ ನಿರ್ದೇಶಕರು , 

ಇವರ ವರ್ಗಾವಣೆಯಿಂದ ತೆರವಾಗುವ ಹುದ್ದೆ). 
ಎಂ .ಎನ್. ಪ್ರಕಾಶ, 

ಉಪ ನಿರ್ದೇಶಕರು, ಅಬ್ದುಲ್ ನಜೀರ್ ಸಾಬ್, 
ತಾಲ್ಲೂಕು ಯೋಜನಾಧಿಕಾರಿ , ತಾಲ್ಲೂಕು ಪಂಚಾಯತ್, ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ , ಮೈಸೂರು. 
ಟಿ. ನರಸೀಪುರ, ಮೈಸೂರು ಜಿಲ್ಲೆ . 
ಎಂ . ಎನ್ . ಚಾಕರಿ , 

ಉಪ ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ , ಕೇಂದ್ರ 
ಸಹಾಯಕ ನಿರ್ದೇಶಕರು , ಆರ್ಥಿಕ ಮತ್ತು ಸಾಂಖ್ಯಿಕ ಕಛೇರಿ, ಬೆಂಗಳೂರು. 
ನಿರ್ದೇಶನಾಲಯ, ಕೇಂದ್ರ ಕಛೇರಿ, ಬೆಂಗಳೂರು. 
ಎಸ್ . ಸುದರ್ಶನಂ, 

ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ , ರಾಮನಗರ ಜಿಲ್ಲೆ, ರಾಮನಗರ. 
ಸಹಾಯಕ ನಿರ್ದೇಶಕರು , ಆರ್ಥಿಕ ಮತ್ತು ಸಾಂಖ್ಯಿಕ 
ನಿರ್ದೇಶನಾಲಯ, ಕೇಂದ್ರ ಕಛೇರಿ, ಬೆಂಗಳೂರು. 
ವಿ . ರವಿ , ಸಹಾಯಕ ನಿರ್ದೇಶಕರು, ಆರ್ಥಿಕ ಮತ್ತು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿ ಉಪ ನಿರ್ದೇಶಕರ ಹುದ್ದೆಗೆ 
ಸಾಂಖ್ಯಿಕ ನಿರ್ದೇಶನಾಲಯ, ಕೇಂದ್ರ ಕಛೇರಿ, 

ವರದಿಮಾಡಿಕೊಂಡ ನಂತರ ಉಪ ನಿರ್ದೇಶಕರು, ತೋಟಗಾರಿಕೆ 
ಬೆಂಗಳೂರು. 

ನಿರ್ದೇಶನಾಲಯ , ಲಾಲ್‌ಬಾಗ್ , ಬೆಂಗಳೂರು ( ದಿನಾಂಕ: 31 - 05 - 2012 
ರಂದು ಶ್ರೀ ಬಿ.ಎಸ್. ಪಲ್ಲೇದ್ ಉಪ ನಿರ್ದೇಶಕರು ಇವರ 

ವಯೋನಿವೃತ್ತಿಯಿಂದ ತೆರವಾಗಲಿರುವ ಹುದ್ದೆ). 
ಶಂಪೇ ಶಂಕರ , 

ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು , ಯಾದಗಿರಿ ಜಿಲ್ಲೆ 
ತಾಲ್ಲೂಕು ಯೋಜನಾಧಿಕಾರಿ , ತಾಲ್ಲೂಕು ಪಂಚಾಯತ್, | ಈ ಹುದ್ದೆಯಲ್ಲಿ ವರದಿಮಾಡಿಕೊಂಡ ನಂತರ ಮರು ದಿನದಿಂದ ಯೋಜನಾ 
ಔರಾದ್, ಬೀದರ್ ಜಿಲ್ಲೆ. 

ಅಂದಾಜು ಮತ್ತು ಮೌಲ್ಯ ಮಾಪನಾಧಿಕಾರಿ ಜಿಲ್ಲಾ ಪಂಚಾಯತ್, 

ಯಾದಗಿರಿ ಜಿಲ್ಲೆ, ಯಾದಗಿರಿ. 
ಎನ್. ಮಹದೇವ, 

ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು , ಮಡಿಕೇರಿ ಈ ಹುದ್ದೆಯಲ್ಲಿ 
ತಾಲ್ಲೂಕು ಯೋಜನಾಧಿಕಾರಿ , ತಾಲ್ಲೂಕು ಪಂಚಾಯತ್, ವರದಿಮಾಡಿಕೊಂಡ ನಂತರ ಮರು ದಿನದಿಂದ ಯೋಜನಾ ಅಂದಾಜು 
ಗುಂಡ್ಲುಪೇಟೆ. 

ಮತ್ತು ಮೌಲ್ಯ ಮಾಪನಾಧಿಕಾರಿ ಜಿಲ್ಲಾ ಪಂಚಾಯತ್ , ಕೊಡಗು ಜಿಲ್ಲೆ, 

ಮಡಿಕೇರಿ, 
ಎನ್. ನಾಗರಾಜ, 

ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿ ಉಪ ನಿರ್ದೇಶಕರ ಹುದ್ದೆಗೆ 
ಸಹಾಯಕ ನಿರ್ದೇಶಕರು , ಪೋಲೀಸ್ 

ವರದಿಮಾಡಿಕೊಂಡ ನಂತರ ಮರು ದಿನದಿಂದ 
ಮಹಾನಿರ್ದೇಶಕರ ಕಚೇರಿ, ಬೆಂಗಳೂರು. 

ಉಪ ನಿರ್ದೇಶಕರು, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ, 
ಬೆಂಗಳೂರು. 


24 


25 


26 . 


18 


೫೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೪ , ೨೦೧೨ 

ಭಾಗ - ೨ 
ಕ್ರಸಂ. ಅಧಿಕಾರಿಯ ಹೆಸರು ಹಾಗೂ ಪ್ರಸ್ತುತ ಹುದ್ದೆ 

ಮುಂಬಡ್ತಿ ನಂತರ ಸ್ಥಳ ನಿಯುಕ್ತಿ ನೀಡಿ ನೇಮಿಸಲಾದ ಹುದ್ದೆ 
ಶ್ರೀಮತಿ/ ಶ್ರೀ 
27 ತಿಮ್ಮಪ್ಪ ಭೀಮಪ್ಪ ತಳವಾರ, 

ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು , ಗುಲ್ಬರ್ಗಾ, ಈ ಹುದ್ದೆಯಲ್ಲಿ 
ಸಹಾಯಕ ನಿರ್ದೇಶಕರು , ಜಿಲ್ಲಾ ಸಂಖ್ಯಾ 

ವರದಿಮಾಡಿಕೊಂಡ ನಂತರ ಯೋಜನಾ ಅಂದಾಜು ಮತ್ತು ಮೌಲ್ಯ 
ಸಂಗ್ರಹಣಾಧಿಕಾರಿಗಳ ಕಛೇರಿ, ಗುಲ್ಬರ್ಗಾ, 

ಮಾಪನಾಧಿಕಾರಿ, ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ, 
ಬಾಲರಾಜು , 

ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿ ಉಪ ನಿರ್ದೇಶಕರ ಹುದ್ದೆಗೆ 
ತಾಲ್ಲೂಕು ಯೋಜನಾಧಿಕಾರಿ , ತಾಲ್ಲೂಕು ಪಂಚಾಯತ್, ವರದಿಮಾಡಿಕೊಂಡ ನಂತರ ಮರು ದಿನದಿಂದ 
ಕುಣಿಗಲ್ , ತುಮಕೂರು ಜಿಲ್ಲೆ. 

ಉಪ ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ 

ನಿರ್ದೇಶನಾಲಯ , ಬೆಂಗಳೂರು. 
29 . ಕಣಜೀಕರಪುಂಡಲೀಕಪ್ಪ , 

ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು , ಬೀದರ್, ಈ ಹುದ್ದೆಯಲ್ಲಿ 
ತಾಲ್ಲೂಕು ಯೋಜನಾಧಿಕಾರಿ , ತಾಲ್ಲೂಕು ಪಂಚಾಯತ್ ವರದಿಮಾಡಿಕೊಂಡ ನಂತರ ಯೋಜನಾ ಅಂದಾಜು ಮತ್ತು ಮೌಲ್ಯ 
ಭಾಲ್ಕಿ, ಬೀದರ್ ಜಿಲ್ಲೆ. 

ಮಾಪನಾಧಿಕಾರಿ, ಬೀದರ್ ಜಿಲ್ಲೆ, ಬೀದರ್‌. 
ಎನ್. ಬಾಲರಾಜು, 

ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಉಪ ನಿರ್ದೇಶಕರ 
ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ, ಹುದ್ದೆಯಲ್ಲಿ ವರದಿಮಾಡಿಕೊಂಡ ನಂತರ ಮರು ದಿನದಿಂದ | 
ಬೆಂಗಳೂರು. 

ಉಪ ನಿರ್ದೇಶಕರು, ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು 
ಮೌಲ್ಯಮಾಪನ ವಿಭಾಗ [ ಪಿ. ಎಂ . ಐ ] ಯೋಜನೆ ಕಾರ್ಯಕ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಇಲಾಖೆ, ಈ ಹುದ್ದೆಗೆ ನೇಮಿಸುವ ಸಲುವಾಗಿ ಇವರ 
ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ 

ನೀಡಲಾಗಿದೆ. 
31 | ಸಿರಸಗಿಕರ್ ನಾಗಣ್ಣ , 

ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು , ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ. 
ಸಾಂಖ್ಯಿಕ ಅಧಿಕಾರಿ [ ಸಹಾಯಕ ನಿರ್ದೇಶಕರು] 
ಪ್ರಾದೇಶಿಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತರಬೇತಿ 
ಕೇಂದ್ರ, ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ. 
ಹೆಚ್ . ಸತ್ಯನ್, 

ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು , ಚಾಮರಾಜನಗರ ಜಿಲ್ಲೆ, 
ತಾಲ್ಲೂಕು ಯೋಜನಾಧಿಕಾರಿ , ತಾಲ್ಲೂಕು ಪಂಚಾಯತ್ | ಚಾಮರಾಜನಗರ . 
ಗುಬ್ಬಿ, ತುಮಕೂರು ಜಿಲ್ಲೆ. 
ಕೆ.ಸಿದ್ದಯ್ಯ , 

ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿ ಉಪ ನಿರ್ದೇಶಕರ ಹುದ್ದೆಗೆ 
ಸಹಾಯಕ ನಿರ್ದೇಶಕರು, ಸಹಕಾರ ಸಂಘಗಳ 

ವರದಿಮಾಡಿಕೊಂಡ ನಂತರ ಮರು ದಿನದಿಂದ 
ನಿಬಂಧಕರ ಕಛೇರಿ/ ಆಯುಕ್ತರ ಕಛೇರಿ, ಬೆಂಗಳೂರು. ಉಪ ನಿರ್ದೇಶಕರು, ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಇಲಾಖೆ, 

ಬೆಂಗಳೂರು. 
34 ಎಸ್. ಪ್ರಮೀಳ, 

ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು, ಕೊಡಗು ಜಿಲ್ಲೆ, ಮಡಿಕೇರಿ. 
ಸಾಂಖ್ಯಿಕ ಅಧಿಕಾರಿ ಪ್ರಾದೇಶಿಕ ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ತರಬೇತಿ ಕೇಂದ್ರ, ಮೈಸೂರು. 
ಲಕ್ಷ್ಮಣ ಎಲ್. ಬೀಳಗಿ, 

ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು, ಧಾರವಾಡ. ಈ ಹುದ್ದೆಯಲ್ಲಿ 
ಸಹಾಯಕ ನಿರ್ದೇಶಕರು, ಮುಖ್ಯ ಅಭಿಯಂತರರ ವರದಿಮಾಡಿಕೊಂಡ ನಂತರ ಯೋಜನಾ ಅಂದಾಜು ಮತ್ತು ಮೌಲ್ಯ 
ಕಚೇರಿ, [ ಸಂಪರ್ಕ ಮತ್ತು ಕಟ್ಟಡ) (ಉತ್ತರ )] 

ಮಾಪನಾಧಿಕಾರಿ , ಜಿಲ್ಲಾ ಪಂಚಾಯತ್, ಧಾರವಾಡ ಜಿಲ್ಲೆ, ಧಾರವಾಡ. 
ಲೋಕೋಪಯೋಗಿ ಇಲಾಖೆ, ಧಾರವಾಡ. 


33 


ಷರತ್ತು:- ಸಹಾಯಕ ನಿರ್ದೇಶಕರುಗಳ ವೃಂದದ ಅಧಿಕಾರಿಗಳ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಆರ್ಥಿಕ ಮತ್ತು ಸಾಂಖ್ಯಿಕ 
ನಿರ್ದೇಶನಾಲಯದ ನಿರ್ದೇಶಕರು ದಿನಾಂಕ : 30 -8 -2011ರಂದು ಹೊರಡಿಸಿದ್ದು, ಕರ್ನಾಟಕ ಸ್ಟೇಟ್ ಸಿವಿಲ್ ಸರ್ವೀಸ್‌ನ ( ಪಿ ಪಿ ಮತ್ತು ಪಿ) ಆಕ್ಸ್ 
1973 ರನ್ವಯ ಅಂತಿಮ ಜೇಷ್ಟತಾ ಪಟ್ಟಿಯನ್ನು, ಆಕ್ಷೇಪಣೆಗಳು ಹಾಗೂ ಸಕ್ಷಮ ನ್ಯಾಯಾಲಯಗಳಲ್ಲಿ, ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ 
ಸರ್ಕಾರಿ ನೌಕರರ ಜೇಷ್ಠತಾ ವಿಷಯಕ್ಕೆ ಸಂಬಂಧಿಸಿದಂತೆ ದಾಖಲಾಗಿರುವ ಮೊಕದ್ದಮೆಗಳಲ್ಲಿ ನೀಡಲಾಗುವ ಅಂತಿಮ ತೀರ್ಪುಗಳನ್ನು ಅಳವಡಿಸಿ, 
ಪುನರ್ ಪರಿಶೀಲಿಸುವ ಷರತ್ತಿಗೆ ಒಳಪಟ್ಟು ಮುಂಬಡ್ತಿಗಳನ್ನು ನೀಡಲಾಗಿದೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೪, ೨೦೧೨ 


೫೩೧ 


ಭಾಗ - 2 


ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಉಪ ನಿರ್ದೇಶಕರಾದ ಶ್ರೀಮತಿ ಸುಮತಿ, ಪ್ರಸ್ತುತ ನಿಯೋಜನೆ ಮೇರೆಗೆ ಉಪ ನಿರ್ದೇಶಕರು, 
ಮಾನವ ಅಭಿವೃದ್ಧಿ ವಿಭಾಗ ಯೋಜನಾ ಇಲಾಖೆ, ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಇವರನ್ನು ಉಪ ನಿರ್ದೇಶಕರು, ಕೃಷಿ ಆಯುಕ್ತರ ಕಛೇರಿ, 
ಬೆಂಗಳೂರು ಇಲ್ಲಿಗೆ ವರ್ಗಾಯಿಸಿ ನೇಮಿಸಲಾಗಿದೆ . ( ದಿನಾಂಕ: 30 - 06 - 2012 ರಂದು ಶ್ರೀಮತಿ ಮೀನಾಕುಮಾರಿ ಗಂಗೊಳ್ಳಿ ಉಪ ನಿರ್ದೇಶಕರು, ಇವರ 
ವಯೋನಿವೃತ್ತಿಯಿಂದ ತೆರವಾಗಲಿರುವ ಹುದ್ದೆ). 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ.ಕೆ. ಶ್ರೀನಿವಾಸ ಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ( ಎಸ್ - 5) 


ಪಿ . ಆರ್ . 824 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಪಿಡಿ 18 ಎಸ್ಎಸ್ ಎಂ 2012 , ಬೆಂಗಳೂರು, ದಿನಾಂಕ : 21ನೇ ಮೇ , 2012. 
ಸಮಸಂಖ್ಯೆ ದಿನಾಂಕ : 15 - 05 -2012 ರ ಅಧಿಸೂಚನೆಯಲ್ಲಿ ಕ್ರಮ ಸಂಖ್ಯೆ 2 ಮತ್ತು ಕ್ರಮ ಸಂಖ್ಯೆ 9ರ ಹೆಸರಿನ ಎದುರಿನಲ್ಲಿ 
ನಮೂದಿಸಿರುವಂತೆ ತಿದ್ದುಪಡಿಯನ್ನು ಓದಿಕೊಳ್ಳತಕ್ಕದ್ದು . 
ಕ್ರ.ಸಂ . ಅಧಿಕಾರಿಯ ಹೆಸರು ಹಾಗೂ ಪ್ರಸ್ತುತ ಹುದ್ದೆ 

ತಿದ್ದುಪಡಿ 
- ಶ್ರೀಮತಿ/ ಶ್ರೀ 
ಬಿ . ಆರ್‌. ಪಾಂಡೆ, 

ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು, ಬೆಳಗಾವಿ 
ಸಹಾಯಕ ನಿರ್ದೇಶಕರು , ಜಿಲ್ಲಾ ಸಂಖ್ಯಾ 

ಈ ಹುದ್ದೆಯಲ್ಲಿ ವರದಿ ಮಾಡಿಕೊಂಡ ನಂತರ ಮರುದಿನದಿಂದ ಉಪ 
ಸಂಗ್ರಹಣಾಧಿಕಾರಿಗಳ ಕಛೇರಿ, ಬೆಳಗಾವಿ, ಬೆಳಗಾವಿ ಜಿಲ್ಲೆ. ನಿರ್ದೇಶಕರು ( ಸಾಂಖ್ಯಿಕ) ಮುಖ್ಯ ಇಂಜಿನೀಯರ್ ರವರ ಕಛೇರಿ, 

ಕರ್ನಾಟಕ ನೀರಾವರಿ ನಿಗಮ ನಿಯಮಿತ, ನೀರಾವರಿ ( ಉತ್ತರ ವಲಯ ), 
ಕ್ಲಬ್ ರಸ್ತೆ, ಬೆಳಗಾವಿ, ಈ ಹುದ್ದೆಗೆ ನೇಮಿಸುವ ಸಲುವಾಗಿ ಇವರ 

ಸೇವೆಯನ್ನು ಜಲಸಂಪನ್ಮೂಲ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಆನಂದಸಾಗರ ರೆಡ್ಡಿ , 

ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು, ಬೀದರ್ ಜಿಲ್ಲೆ , ಬೀದರ್ 
ಸಹಾಯಕ ಯೋಜನಾಧಿಕಾರಿ, ಡಿ . ಆರ್‌. ಡಿ .ಎಸ್‌ . ಜಿ . ಪಂ . ( ಶ್ರೀ ಕಿಶೋರ್ಕುಮಾರ್ ದುಬೆ ಇವರಿಗೆ ಉಪ ನಿರ್ದೇಶಕರ 
ಬೀದರ್‌. 

ಹುದ್ದೆಯಿಂದ ಜಂಟಿ ನಿರ್ದೇಶಕರ ಹುದ್ದೆಗೆ ಮುಂಬಡ್ತಿಯಾದ ನಂತರ 

ತೆರವಾಗುವ ಹುದ್ದೆ ). 
ಕ್ರಮ ಸಂಖ್ಯೆ 15 ರಲ್ಲಿ ಎಸ್ .ಎನ್. ವೆಂಕಟೇಶ, ತಾಲ್ಲೂಕು ಯೋಜನಾಧಿಕಾರಿ , ತಾಲ್ಲೂಕು ಪಂಚಾಯತ್, ತರೀಕೆರೆ ", ಚಿಕ್ಕಮಗಳೂರು ಜಿಲ್ಲೆ 
ಎಂಬುದರ ಬದಲಾಗಿ "ತಾಲ್ಲೂಕು ಪಂಚಾಯತ್ ಕಡೂರು" ಎಂದು ಓದುಕೊಳ್ಳತಕ್ಕದ್ದು. ಕ್ರಮ ಸಂಖ್ಯೆ : 17ರಲ್ಲಿ ಶ್ರೀ ಎಸ್. ಡಿ. ತಮ್ಮಣ್ಣ ಗೌಡ ಎಂಬುದರ 
ಬದಲಾಗಿ ಶ್ರೀ ಎಸ್. ಬಿ. ತಮ್ಮಣ್ಣ ಗೌಡ ಎಂದು ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ .ಕೆ. ಶ್ರೀನಿವಾಸ ಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 825 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ( ಎಸ್ - 5 ). 


HIGH COURT OF KARNATAKA 

NOTIFICATION 
No. LCA- L11 ( Rtmt) 2011 , Bangalore , Dated : 25 - 5 - 2012. 


Sri Srimanth Kanni, Chief Administrative Officer , working in the Court of District & Sessions Judge, Haveri is permitted to 
retire from service on the afternoon of 31-5 - 2012 , on attaining the age of superannuation , under Rule 95 ( 1) of K . C . S . Rules . 


By Order 
V .K . HASYAGAR 
ASSISTANT REGISTRAR 


PR, 826 


೫೩೨ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೪, ೨೦೧೨ 

ಯುವಜನ ಸೇವಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಯುಸೇಇ 34 ಯುನಿಸೇ 2012 , ಬೆಂಗಳೂರು, ದಿನಾಂಕ : 30 - 4 - 2012 


ಶ್ರೀಮತಿ ಎಸ್. ಲಲಿತಮ್ಮ , ಜಂಟಿ ನಿರ್ದೇಶಕರು , ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಇವರು ದಿನಾಂಕ : 30 - 4 -2012ರ 
ಅಪರಾಹ್ನದಿಂದ ಜಾರಿಗೆ ಬರುವಂತೆ ಕೆ. ಸಿ.ಎಸ್‌.ಆರ್‌. ನಿಯಮ 95 ಮತ್ತು 283 ರನ್ವಯ ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಲು ಸರ್ಕಾರದ 
ಅನುಮತಿ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ. ಶ್ರೀನಿವಾಸ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 827 

ಯುವಜನ ಸೇವಾ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 85 ಎಸ್‌ಐಎಸ್ 2012 , ಬೆಂಗಳೂರು, ದಿನಾಂಕ : 26 -5 - 2012 
ಶ್ರೀ ಸುಬೀರ್ ಹರಿ ಸಿಂಗ್, ಐ. ಎ .ಎಸ್., ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಅಭಿವೃದ್ಧಿ ಆಯುಕ್ತರು, ಬೆಂಗಳೂರು ಇವರಿಗೆ 
ದಿನಾಂಕ : 30 - 5 - 2012 ರಿಂದ 2 - 6 - 2012ರವರೆಗೆ 04 ದಿನಗಳ ಗಳಿಕೆ ರಜೆಯನ್ನು ವೈಯಕ್ತಿಕ ನೆಲೆಯಲ್ಲಿ ಮಂಜೂರು ಮಾಡಲಾಗಿದೆ ಹಾಗೂ 
ರಜೆಯ ನಂತರ ದಿನಾಂಕ : 3 - 6 - 2012 ರಂದು ಲಭ್ಯವಿರುವ ಸಾರ್ವತ್ರಿಕ ರಜೆಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 


ಶ್ರೀ ಸುಬೀರ್ ಹರಿ ಸಿಂಗ್ , ಐ. ಎ. ಎಸ್ . ಇವರ ರಜಾ ಅವಧಿಯಲ್ಲಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು , ಅರಣ್ಯ , ಪರಿಸರ ಮತ್ತು 
ಜೀವಿಶಾಸ್ತ್ರ ಇಲಾಖೆ, ಬೆಂಗಳೂರು ಇವರನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಅಭಿವೃದ್ಧಿ ಆಯುಕ್ತರು ಬೆಂಗಳೂರು, ಹುದ್ದೆಯ 
ಅಧಿಕ ಪ್ರಭಾರದಲ್ಲಿಡಲಾಗಿದೆ. 

ಶ್ರೀ ಸುಬೀರ್ ಹರಿ ಸಿಂಗ್ , ಐ.ಎ.ಎಸ್ . ರವರು ರಜೆಯ ಮೇಲೆ ಹೋಗಿರದಿದ್ದರೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಮತ್ತು 
ಅಭಿವೃದ್ಧಿ ಆಯುಕ್ತರು, ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಯು .ಹೆಚ್ . ನಾರಾಯಣಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿ. ಆ. ಸು ಇಲಾಖೆ (ಸೇವೆಗಳು -1). 


ಪಿ . ಆರ್ . 828 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 42 ಸೇಲೋಸೇ 2012 , ಬೆಂಗಳೂರು, ದಿನಾಂಕ : 29 - 5 - 2012 


ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಜಿ. ಟಿ. ಚಂದ್ರಶೇಖರಪ್ಪ , ಇವರ ಪದಾವಧಿಯು ಸಂವಿಧಾನದ 
ಅನುಚ್ಛೇದ 316( 2) ರನ್ವಯ ದಿನಾಂಕ : 31 -5 - 2012 ರಂದು ಅಪರಾಹ್ನ ಮುಗಿಯಲಿದೆ. ವಿವರಗಳು ಕೆಳಕಂಡಂತಿವೆ. 


ಕ್ರಮ 


ಹೆಸರು 


ಜನ್ಮ ದಿನಾಂಕ 


ಅಧಿಕಾರ ವಹಿಸಿಕೊಂಡ ನಿವೃತ್ತರಾಗಲಿರುವ ದಿನಾಂಕ 

ದಿನಾಂಕ 


ಸಂಖ್ಯೆ 


11. 


ಶ್ರೀ ಜಿ. ಟಿ. ಚಂದ್ರಶೇಖರಪ್ಪ 


1 - 6 - 1950 


22 - 8 - 2007 


31 - 5 - 2012 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಾ || ಮಂಗಳ ಜಿ .ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿ. ಆ. ಸು ಇಲಾಖೆ (ಸೇವಾ ನಿಯಮಗಳು - 1). 


ಪಿ . ಆರ್ . 829 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೪, ೨೦೧೨ 


೫೩೩ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಡಿಪಿಎಆರ್ 59 ಎಸ್‌ಪಿಎಸ್ 2012 , ಬೆಂಗಳೂರು, ದಿನಾಂಕ : 26 - 5 - 2012 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 59 ಎಸ್‌ಪಿಎಸ್ 2012, ದಿನಾಂಕ : 26 - 3 - 2012 ಅನ್ನು ಭಾಗಶಃ ಮಾರ್ಪಡಿಸಿ 
ಶ್ರೀ ಸಂಧೀಪ್ ಪಾಟೀಲ್, ಐಪಿಎಸ್ ( ಕೆಎನ್ - 04 ) ಎಸ್. ಪಿ . ಬೆಳಗಾಂ ಇವರಿಗೆ ಮಂಜೂರು ಮಾಡಲಾಗಿದ್ದ ಎಕ್ಸ್ - ಇಂಡಿಯಾ ಗಳಿಕೆ ರಜೆಯನ್ನು 
ಸದರಿಯವರು ಉಪಯೋಗಿಸಿಕೊಳ್ಳದ ಹಿನ್ನೆಲೆಯಲ್ಲಿ, ರದ್ದುಪಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಶ್ರೀನಿವಾಸಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 830 

ಸಿ.ಆ. ಸು ಇಲಾಖೆ (ಸೇವೆಗಳು -4). 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಪಸಂಮೀ 124 ಪಅಸೇ 2012 , ಬೆಂಗಳೂರು, ದಿನಾಂಕ : 25 - 5 - 2012 


1. 


ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಉಪ ನಿರ್ದೇಶಕರುಗಳಿಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಂಕಣ- 3 ರಲ್ಲಿ ನಮೂದಿಸಿರುವ ಸ್ಥಳಗಳಿಗೆದುರಾಗಿ ವರ್ಗಾಯಿಸಿ ಆದೇಶಿಸಿದೆ. 
ಅಧಿಕಾರಿಗಳ ಹೆಸರು ಪದನಾಮ ಹಾಗೂ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ವರ್ಗಾಯಿಸಿ ನೇಮಿಸಿದ ಸ್ಥಳ 
ಶ್ರೀಯುತ /ಶ್ರೀಮತಿ 
ಡಾ|| ಎಂ . ಟಿ. ಮಂಜುನಾಥ್, ಉಪ ನಿರ್ದೇಶಕರು, ಪಶುಪಾಲನಾ | ಉಪ ನಿರ್ದೇಶಕರು , ಪಶುಪಾಲನಾ ಇಲಾಖೆ, ಯಾದಗಿರಿ 
ಇಲಾಖೆ, ಉಡುಪಿ 

| ( ಸಾರ್ವಜನಿಕ ಹಿತದೃಷ್ಟಿಯಿಂದ 
ಡಾ|| ಸಿ. ಮುನಿವೆಂಕಟಪ್ಪ , ಉಪ ನಿರ್ದೇಶಕರು, ಪಶುಪಾಲನಾ | ಉಪ ನಿರ್ದೇಶಕರು, ಬೆಂಗಳೂರು (ಗ್ರಾಮಾಂತರ) ಜಿಲ್ಲೆ. 
ಇಲಾಖೆ, ಕೊಡಗು ಜಿಲ್ಲೆ ( ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವ) ಬೆಂಗಳೂರು ( ಡಾ | ಪ್ರಕಾಶ್ ಇವರ ಸ್ಥಳದಲ್ಲಿ) ( ಸ್ವಇಚ್ಚೆ ಮೇರೆಗೆ) 
| ಡಾ | ಪ್ರಕಾಶ್, ಉಪ ನಿರ್ದೇಶಕರು , ಬೆಂಗಳೂರು ( ಗ್ರಾಮಾಂತರ) | ಉಪ ನಿರ್ದೇಶಕರು, ಪಶುಪಾಲನಾ ಇಲಾಖೆ, ಕೊಡಗು ಜಿಲ್ಲೆ 
ಜಿಲ್ಲೆ, ಬೆಂಗಳೂರು 

( ಸಾರ್ವಜನಿಕ ಹಿತದೃಷ್ಟಿಯಿಂದ) 


) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸರಸಾ 

ಪೀಠಾಧಿಕಾರಿ - 1, 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ( ಪಶುಸಂಗೋಪನೆ). 


ಪಿ . ಆರ್ . 831 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 81 ಪೊಸಿಪ 2012, ಬೆಂಗಳೂರು, ದಿನಾಂಕ : 23 -5 -2012 


ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಸಹಾಯಕ ಕಮಾಂಡೆಂಟ್ ಕೆ. ಎಸ್ . ಆರ್ . ಪಿ . ವೃಂದದ ಅಧಿಕಾರಿಗಳಿಗೆ ಡೆಪ್ಯೂಟಿ 
ಕಮಾಂಡೆಂಟ್ / ಅಡಿಷನಲ್ ಕಮಾಂಡೆಂಟ್ ಹುದ್ದೆಗೆ ( 2006ನೇ ಸಾಲಿನ ವೇತನ ಶ್ರೇಣಿ ರೂ . 15200 - 25650) ಮುಂಬಡ್ತಿ ನೀಡಿ, ಅವರ ಹೆಸರುಗಳ 
ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 
| ಅಧಿಕಾರಿಗಳ ಹೆಸರು ಮತ್ತು ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ಹುದ್ದೆ ಮುಂಬಡ್ತಿ ನಂತರ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 

ಶ್ರೀಯುತರು 
ಜಿ. ಬಿ. ಪರಮೇಶ್ವರಪ್ಪ, ಸಹಾಯಕ ಕಮಾಂಡೆಂಟ್ , 

ಡೆಪ್ಯೂಟಿ ಕಮಾಂಡೆಂಟ್ ಐಆರ್ ಬ್ಯಾಟಲಿಯನ್ ಮುನಿರಾಬಾದ್ 
8ನೇ ಬ್ಯಾಟಲಿಯನ್, ಶಿವಮೊಗ್ಗ 
ಎ. ಪಿ. ಸಾಂಬ್ರಾಣಿಕರ್‌, ಸಹಾಯಕ ಕಮಾಂಡೆಂಟ್, 

ಡೆಪ್ಯೂಟಿ ಕಮಾಂಡೆಂಟ್, 11ನೇ ಪಡೆ, ಕೆ .ಎಸ್ . ಆರ್. ಪಿ, ಹಾಸನ , 
9ನೇ ಬ್ಯಾಟಲಿಯನ್, ಬೆಂಗಳೂರು 


ಸಂ . 


1 


. 


3 , 


೫೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೪, ೨೦೧೨ 

ಭಾಗ- ೨ 
ಅಧಿಕಾರಿಗಳ ಹೆಸರು ಮತ್ತು ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ಹುದ್ದೆ 

ಮುಂಬಡ್ತಿ ನಂತರ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
- ಶ್ರೀಯುತರು 
ವಿ . ಎ . ಜಿರಾಳ್ , ಸಹಾಯಕ ಕಮಾಂಡೆಂಟ್ , 

ಡೆಪ್ಯೂಟಿಕಮಾಂಡೆಂಟ್ , ಐಆರ್ ಬ್ಯಾಟಲಿಯನ್, ಬಿಜಾಪುರ 
2ನೇ ಬ್ಯಾಟಲಿಯನ್, ಬೆಳಗಾಂ 
ಎನ್. ಜಗದೀಶ್, ಸಹಾಯಕ ಕಮಾಂಡೆಂಟ್ , ರಾಜ್ಯ ಗುಪ್ತವಾರ್ತೆ, ಡೆಪ್ಯೂಟಿ ಕಮಾಂಡೆಂಟ್ , ಐಆರ್ ಬ್ಯಾಟಲಿಯನ್ ಮುನಿರಾಬಾದ್ 

ಬೆಂಗಳೂರು 
5 . ಎ .ಹೆಚ್. ಶಂಕರ್ , ಸಹಾಯಕ ಕಮಾಂಡೆಂಟ್, 

ಡೆಪ್ಯೂಟಿಕಮಾಂಡೆಂಟ್ , ಐಆರ್ ಬ್ಯಾಟಲಿಯನ್, ಬಿಜಾಪುರ 
10ನೇ ಬ್ಯಾಟಲಿಯನ್, ಶಿಗ್ಗಾಂವ್ 
ಕೆ.ಎಸ್ . ಸುದರ್ಶನ್, ಸಹಾಯಕ ಕಮಾಂಡೆಂಟ್ , 

ಡೆಪ್ಯೂಟಿಕಮಾಂಡೆಂಟ್ , ಐಆರ್ ಬ್ಯಾಟಲಿಯನ್ ಮುನಿರಾಬಾದ್ 
5ನೇ ಬ್ಯಾಟಲಿಯನ್, ಮೈಸೂರು 
7. | ಬಿ . ರಾಮಮೂರ್ತಿ ಸಹಾಯಕ ಕಮಾಂಡೆಂಟ್ , 

ಡೆಪ್ಯೂಟಿ ಕಮಾಂಡೆಂಟ್, ಐಆರ್‌ ಬ್ಯಾಟಲಿಯನ್, ಬಿಜಾಪುರ 
5ನೇ ಬ್ಯಾಟಲಿಯನ್, ಮೈಸೂರು 
ಬಿ.ಸಿ. ಕಲ್ಲಪ್ಪ, ಸಹಾಯಕ ಕಮಾಂಡೆಂಟ್, 

ಶ್ರೀ ಎ . ಪಿ . ಸಾಂಬ್ರಾಣಿಕರ್‌, ಅಡಿಷನಲ್ ಕಮಾಂಡೆಂಟ್ ಇವರ 
1ನೇ ಬ್ಯಾಟಲಿಯನ್, ಕೆ.ಎಸ್ . ಆರ್. ಪಿ. ಬೆಂಗಳೂರು 

ದಿನಾಂಕ: 31 - 5 - 2012 ರಂದು ನಿವೃತ್ತಿಯಿಂದ ತೆರವಾಗಲಿರುವ 
ಸ್ಥಾನಕ್ಕೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್ .ಕೆ. ನಿಂಗಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು). 


ಪಿ . ಆರ್ . 832 


ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ವಾಕ್ಕೆ 74 ಕೈಸೇವಿ 2012 , ಬೆಂಗಳೂರು, ದಿನಾಂಕ : 25 -5 - 2012 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಹಾಲಿ ಚಾಲ್ತಿಯಲ್ಲಿರುವ ವೃಂದ ಮತ್ತು ನೇಮಕಾತಿ ನಿಯಮಗಳು -2001ರ ಅನ್ವಯ ಅಪರ 
ನಿರ್ದೇಶಕರ ವೃಂದದ ಹುದ್ದೆಗೆ 8 ಹುದ್ದೆಗಳನ್ನು ನಿಯೋಜನೆಗೆ ಮೀಸಲಾಗಿರಿಸಿದ್ದ ಹಿನ್ನೆಲೆಯಲ್ಲಿ ಈ ಕೆಳಕಂಡ ಹುದ್ದೆಗಳನ್ನು ಕೈಗಾರಿಕೆ ಮತ್ತು ವಾಣಿಜ್ಯ 
ಇಲಾಖೆಯ ಅಪರ ನಿರ್ದೇಶಕರ ಹುದ್ದೆಯ “ಎಕ್ಸ್ ಕೇಡರ್ ” ಹುದ್ದೆಗಳೆಂದು ತಕ್ಷಣದಿಂದ ಜಾರಿಗೆ ಬರುವಂತೆ ಪರಿಗಣಿಸಿ ಆದೇಶಿಸಲಾಗಿದೆ. 

1. ಅಪರ ನಿರ್ದೇಶಕರು, ಕರ್ನಾಟಕ ಉದ್ಯೋಗ ಮಿತ್ರ, ಬೆಂಗಳೂರು 
2. ಅಪರ ನಿರ್ದೇಶಕರು, ವಿಶ್ವೇಶ್ವರಯ್ಯ ಕೈಗಾರಿಕಾ ವ್ಯಾಪಾರ ಕೇಂದ್ರ, ಬೆಂಗಳೂರು 
3. ಅಪರ ನಿರ್ದೇಶಕರು, ಕರ್ನಾಟಕ ವ್ಯಾಪಾರ ಉತ್ತೇಜನ ಸಂಸ್ಥೆ , ಬೆಂಗಳೂರು 
- ಅಪರ ನಿರ್ದೇಶಕರು, ಕರ್ನಾಟಕ ತಾಂತ್ರಿಕ ಉನ್ನತೀಕರಣ ಪರಿಷತ್ (ಕೆಸಿಟಿಯು), ಬೆಂಗಳೂರು 


5 . ಅಪರ ನಿರ್ದೇಶಕರು, ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಸಂಸ್ಥೆ , ಬೆಂಗಳೂರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಲ್ .ಎಸ್. ವಾಸನ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು ಮತ್ತು ಸಮನ್ವಯ). 


ಪಿ . ಆರ್ . 833 


ವಾಣಿಜ್ಯ ಮತ್ತುಕೈಗಾರಿಕಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ವಾಕ್ಕೆ 77 ಕೈಸೇವಿ 2012 , ಬೆಂಗಳೂರು, ದಿನಾಂಕ : 25 - 5 - 2012 


ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಈ ಕೆಳಕಂಡ ಉಪ ನಿರ್ದೇಶಕರುಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಅವರುಗಳ ಹೆಸರುಗಳ 
ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೪, ೨೦೧೨ 


೫೩೫ 


| 


*)2 


ವಗ್ 


1. 


ಅಧಿಕಾರಿಯ ಹೆಸರು, ಪದನಾಮ ಮತ್ತು ಕರ್ತವ್ಯ 

ವರ್ಗಾವಣೆ ಮಾಡಿ ನೇಮಿಸಲಾದ ಹುದ್ದೆ ಮತ್ತು ಸ್ಥಳ 
ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ ಪ್ರಕಾಶ್ ಜಿ. ರಾಯ್ಕರ್, ಉಪ ನಿರ್ದೇಶಕರು ( ಸ್ವತಂತ್ರ | ಉಪ ನಿರ್ದೇಶಕರು ( ಖಾಗ್ರಾ) ಜಿಲ್ಲಾ ಪಂಚಾಯತ್, ಕಾರವಾರ 
ಪ್ರಭಾರ) ಜಿಲ್ಲಾ ಪಂಚಾಯತ್, ಬಾಗಲಕೋಟೆ 

( ಖಾಲಿ ಹುದ್ದೆಗೆ) 
| ಶ್ರೀ ಎಲ್. ನಾಗರಾಜು, ಉಪ ನಿರ್ದೇಶಕರು , ( ಖಾಗ್ರಾ) , | ಉಪ ನಿರ್ದೇಶಕರು , ( ಖಾಗ್ರಾ) ಜಿಲ್ಲಾ ಪಂಚಾಯತ್, ಬೆಂಗಳೂರು ನಗರ 
ಜಿಲ್ಲಾ ಪಂಚಾಯತ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಜಿಲ್ಲೆ, ಇಲ್ಲಿ ಶ್ರೀ ಗಂಗಾಧರಯ್ಯ , ಇವರ ದಿನಾಂಕ : 31- 5 - 2012 ರಂದು 
ಬೆಂಗಳೂರು 

ವಯೋನಿವೃತ್ತಿಯಿಂದ ತೆರವಾಗಲಿರುವ ಖಾಲಿ ಹುದ್ದೆಗೆ 
ಶ್ರೀ ಎಸ್ . ರಾಜಯ್ಯ , ಉಪ ನಿರ್ದೇಶಕರು , ( ಖಾಗ್ರಾ) ಜಿಲ್ಲಾ ಉಪ ನಿರ್ದೇಶಕರು, ಪರಿವೀಕ್ಷಣಾ ವಿಭಾಗ, ಕೇಂದ್ರ ಕಛೇರಿ, ಬೆಂಗಳೂರು 
ಪಂಚಾಯತ್, ಕೊಡಗು 

( ಖಾಲಿ ಹುದ್ದೆಗೆ) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಲ್ . ಎಸ್ . ವಾಸನ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು). 


ಪಿ . ಆರ್ . 834 


ಇಂಧನ ಸಚಿವಾಲಯ 


ಅಧಿಸೂಚನೆ 


೦ಖ್ಯೆ : ಇಎನ್ 65 ಇಬಿಎಸ್ 2012 , ಬೆಂಗಳೂರು, ದಿನಾಂಕ : 25 - 5 - 2012 


ಕರ್ನಾಟಕ ಸರ್ಕಾರದ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಗ್ರೂಪ್- ಎ ಮತ್ತು ಗ್ರೂಪ್‌- ಬಿ 
ವೃಂದದ ಅಧಿಕಾರಿಗಳನ್ನು ಸಾರ್ವಜನಿಕ ಆಡಳಿತದ ಹಿತದೃಷ್ಟಿಯಿಂದ ಅವರ ಹೆಸರಿನ ಮುಂದೆ ಸೂಚಿಸಿದ ಸ್ಥಳಕ್ಕೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


ಕ್ರಮ 


ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು 
ಹೆಸರು ಮತ್ತು ಹಾಲಿ ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ 

ವರ್ಗಾಯಿಸಿ ನೇಮಿಸಲಾದ ಸ್ಥಳ 
ಸಂಖ್ಯೆ 
1. ಶ್ರೀ ಎಸ್.ಜಿ. ಸಿದ್ದಬಸಪ್ಪ ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, ಬೆಂಗಳೂರು ( ದಕ್ಷಿಣ) 
ಬೆಂಗಳೂರು ( ಉತ್ತರ) 

ಶ್ರೀ ಹೆಚ್ . ಬಿ. ಲಕ್ಷ್ಮೀಶ ಇವರ ಸ್ಥಾನದಲ್ಲಿ 
ಶ್ರೀ ಹೆಚ್.ಬಿ . ಲಕ್ಷ್ಮೀಶ, ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು | ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, ಮೈಸೂರು - 
ಬೆಂಗಳೂರು ( ದಕ್ಷಿಣ) 

ಶ್ರೀ ಪಿ. ಮೊಹಮ್ಮದ್ ಜಾವೀದ್ ರಬ್ಬಾನಿ ಇವರ ಸ್ಥಾನದಲ್ಲಿ 
3. | ಶ್ರೀ ಪಿ. ಮೊಹಮ್ಮದ್ ಜಾವೀದ್ ರಬ್ಬಾನಿ ಉಪ ಮುಖ್ಯ ವಿದ್ಯುತ್ | ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು, ಬೆಂಗಳೂರು (ಉತ್ತರ ) - 
ಪರಿವೀಕ್ಷಕರು, ಮೈಸೂರು 

ಶ್ರೀ ಎಸ್. ಜಿ . ಸಿದ್ದಬಸಪ್ಪ ಇವರ ಸ್ಥಾನದಲ್ಲಿ 


ವಿದ್ಯುತ್ ಪರಿವೀಕ್ಷಕರು 


ಕ್ರಮ 


ಹೆಸರು ಮತ್ತು ಹಾಲಿ ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ 


ವರ್ಗಾಯಿಸಿ ನೇಮಿಸಲಾದ ಸ್ಥಳ 


ಸಂಖ್ಯೆ 


1. 


| ಶ್ರೀ ಮುರುಗಪ್ಪ ಎಸ್. ಸುರದ್, ವಿದ್ಯುತ್ ಪರಿವೀಕ್ಷಕರು, ಉಪ ಮುಖ್ಯ | ವಿದ್ಯುತ್ ಪರಿವೀಕ್ಷಕರು, ಬೆಂಗಳೂರು ಹೆಚ್ಚುವರಿ ದಕ್ಷಿಣ, 
ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಮಂಗಳೂರು 

ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು ಕಛೇರಿ, ಬೆಂಗಳೂರು 

( ದಕ್ಷಿಣ) ಶ್ರೀ ಮಂಜುನಾಥ್ ಇವರ ಸ್ಥಾನದಲ್ಲಿ 
| ಶ್ರೀ ಮಂಜುನಾಥ್, ವಿದ್ಯುತ್ ಪರಿವೀಕ್ಷಕರು, ಬೆಂಗಳೂರು 

ವಿದ್ಯುತ್ ಪರಿವೀಕ್ಷಕರು, ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ 
ಹೆಚ್ಚುವರಿ ದಕ್ಷಿಣ, ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು ಕಛೇರಿ, ಕಛೇರಿ, ಮಂಗಳೂರು ಶ್ರೀ ಮುರುಗಪ್ಪ ಎಸ್. ಮುರದೆ 
ಬೆಂಗಳೂರು ದಕ್ಷಿಣ 

ಇವರ ಸ್ಥಾನದಲ್ಲಿ 


೫೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೪, ೨೦೧೨ 


ಭಾಗ - ೨ 


ಉಪ ವಿದ್ಯುತ್ ಪರಿವೀಕ್ಷಕರು 
ಹೆಸರು ಮತ್ತು ಹಾಲಿ ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ 


ಕ್ರಮ 


ವರ್ಗಾಯಿಸಿ ನೇಮಿಸಲಾದ ಸ್ಥಳ 


ಸಂಖ್ಯೆ 


ಶ್ರೀ ಹೆಚ್.ಎನ್. ಹೇಮಂತ ಕುಮಾರ್, ಉಪ ವಿದ್ಯುತ್ | ಉಪ ವಿದ್ಯುತ್ ಪರಿವೀಕ್ಷಕರು, ಬೆಂಗಳೂರು ಹೆಚ್ಚುವರಿ ಪೂರ್ವ, 
ಪರಿವೀಕ್ಷಕರು, ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಹಾಸನ ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಬೆಂಗಳೂರು 

ಪೂರ್ವ- ಶ್ರೀ ಕೆ. ಎಂ . ಕಾಂತರಾಜ್ ಇವರ ಸ್ಥಾನದಲ್ಲಿ 
ಶ್ರೀ ಕೆ. ಎಂ . ಕಾಂತರಾಜ್, ಉಪ ವಿದ್ಯುತ್ ಪರಿವೀಕ್ಷಕರು, ಉಪ ವಿದ್ಯುತ್ ಪರಿವೀಕ್ಷಕರು, ವಿದ್ಯುತ್ ಪರಿವೀಕ್ಷಕರ ಕಛೇರಿ, 
ಬೆಂಗಳೂರು ಹೆಚ್ಚುವರಿ ಪೂರ್ವ ಉಪ ಮುಖ್ಯ ವಿದ್ಯುತ್ ಹಾಸನ ಶ್ರೀ ಹೆಚ್ . ಎನ್ , ಹೇಮಂತ ಕುಮಾರ್ ಇವರ ಸ್ಥಾನದಲ್ಲಿ 
ಪರಿವೀಕ್ಷಕರ ಕಛೇರಿ, ಬೆಂಗಳೂರು ಪೂರ್ವ 


2 . 


ಸಹಾಯಕ ವಿದ್ಯುತ್ ಪರಿವೀಕ್ಷಕರು 


ಕುಮಾರಿ . ರಬಿಯಾ ನದಾಫ್ ಸಹಾಯಕ ವಿದ್ಯುತ್ ಪರಿವೀಕ್ಷಕರು | ಸಹಾಯಕ ವಿದ್ಯುತ್ ಪರಿವೀಕ್ಷಕರು, ಉಪ ಮುಖ್ಯ ವಿದ್ಯುತ್ 
ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಛೇರಿ, ಮಂಗಳೂರು ಪರಿವೀಕ್ಷಕರ ಕಛೇರಿ, ಧಾರವಾಡ - ಇಲ್ಲಿ ಖಾಲಿ ಇರುವ ಸ್ಥಾನಕ್ಕೆ 


ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಹುದ್ದೆಯಲ್ಲಿನ ಕ್ರಮ ಸಂಖ್ಯೆ : 2 ಮತ್ತು 3 ಹಾಗೂ ಸಹಾಯಕ ವಿದ್ಯುತ್ ಪರಿವೀಕ್ಷಕರ ಹುದ್ದೆಯಲ್ಲಿನ 
ಕ್ರಮ ಸಂಖ್ಯೆ : 1 ರಲ್ಲಿನ ವರ್ಗಾವಣೆಗಳು ಕೋರಿಕೆ ವರ್ಗಾವಣೆಗಳಾಗಿರುವುದರಿಂದ, ಸದರಿ ಅಧಿಕಾರಿಗಳು ವರ್ಗಾವಣೆ ಭತ್ಯೆಗೆ ಅರ್ಹರಿರುವುದಿಲ್ಲ. 


ವರ್ಗಾವಣೆಯಾಗಿರುವ ಎಲ್ಲಾ ಅಧಿಕಾರಿಗಳು ತಕ್ಷಣವೇ ಕರ್ತವ್ಯದಿಂದ ಬಿಡುಗಡೆ ಹೊಂದಿ, ವರ್ಗಾಯಿಸಲಾದ ಸ್ಥಳಗಳಲ್ಲಿ ಕಾರ್ಯ ವರದಿ 
ಮಾಡಲು ಸೂಚಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಮೀರ್ ಮಡಿಮನ್ 

ಪೀಠಾಧಿಕಾರಿ , 
ಇಂಧನ ಇಲಾಖೆ. 


ಪಿ . ಆರ್‌. 835 


ಕ್ರ. ಸಂ . 


ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ವಾಕೈ 73 ಕೈಸೇವಿ 2012 , ಬೆಂಗಳೂರು, ದಿನಾಂಕ : 25 -5 - 2012 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಈ ಕೆಳಕಂಡ ಉಪ ನಿರ್ದೇಶಕರುಗಳನ್ನು ಅವರುಗಳ ಹೆಸರುಗಳ 
ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಅಧಿಕಾರಿಗಳ ಹೆಸರು 

ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ ಮತ್ತು ಸ್ಥಳ 
ಶ್ರೀ ಎಂ . ಚನ್ನಬೈರಯ್ಯ 

ಉಪ ನಿರ್ದೇಶಕರು ( ಖಾಗ್ರಾ) ಜಿಲ್ಲಾ ಪಂಚಾಯತ್, ಗುಲ್ಬರ್ಗಾ ( ಖಾಲಿ ಹುದ್ದೆಗೆ) . 
ಶ್ರೀ ದೊಡ್ಡ ಬಸವರಾಜು 

ಉಪ ನಿರ್ದೇಶಕರು, ( ಖಾಗ್ರಾ) ಜಿಲ್ಲಾ ಪಂಚಾಯತ್, ಬಾಗಲಕೋಟೆ - 

ಶ್ರೀ ಪ್ರಕಾಶ್ ಜಿ. ರಾಯ್ಕರ್, ಇವರ ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ 
ಶ್ರೀ ಟಿ. ಸಿದ್ದಣ್ಣ 

ಉಪ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಬೆಳಗಾವಿ ( ಖಾಲಿ ಹುದ್ದೆಗೆ) 
ಶ್ರೀ ಸುನಿಲ್ ಕುಮಾರ್ 

ಉಪ ನಿರ್ದೇಶಕರು ( ಖಾಗ್ರಾ ), ಜಿಲ್ಲಾ ಪಂಚಾಯತ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ - 

ಶ್ರೀ ಎಲ್. ನಾಗರಾಜು, ಇವರ ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ 
5 . 

| ಶ್ರೀ ನಾರಾಯಣ ಕೆ. ನಾಯಕ್ ಉಪ ನಿರ್ದೇಶಕರು ( ಖಾಗ್ರಾ), ಜಿಲ್ಲಾ ಪಂಚಾಯತ್, ಹಾವೇರಿ ( ಖಾಲಿ ಹುದ್ದೆಗೆ) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಲ್ . ಎಸ್. ವಾಸನ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು). 


ಪಿ . ಆರ್ . 836 


